-ಡಾ॥ ರು. ಮ ಷಡಕ್ಷರಯ್ಯ" 


ಧಾರವಾಡ ಜಿಕ್ಕೆಯಲ್ಲಿ ದೊರೆತ ರಾಷ್ಟಕೂಟರ ಕಾಲದ ಶಿಲ್ಪ-ದೇವಾಲಯಗಳು 


ಧಾರೆವಾಡ ಜಿಲ್ಲೆಯ ಕ್ರಿ.ಶ. ೧೦ನೇ ಶತಮಾನದ 
ವರೆಗಿನ ದೇವಾಲಯ ಶಿಲ್ಪಗಳ ಅನ್ವೇಷಣೆಯನ್ನು 
ಕರ್ನಾಟಿಕ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನೆ 
ಸಂಸ್ಥೆ ಯ ವತಿಯಿಂದ ೧೯೯೧-೯೩ರವರೆಗೆ ಕೈಗೊಂಡಾಗ 
ಈ ಕಾಲದ ಹೆಲವಾರು ದೇವಾಲಯ- ಶಿಲ್ಪಗಳು ಬೆಳತಿಗೆ 
ಬಂದವು. ಲೇಖನದಲ್ಲಿ ಮುಖ್ಯವಾಗಿ 
೧೯೯೩ರಲ್ಲಿ ಕಂಡುಬಂದ ಕೆಲವು ದೇವ- ದೇವತೆಯರ 
ಶಿಲ್ಪ, ಗೋಸಾಸ ಹಾಗೂ ವೀರಗಲ್ಲುಗಳ ಅಧ್ಯಯನ 
ನನ್ನು ಮಾಡಲಾಗಿಜೆ. 


ಖೆ 
ಪ್ರಸ್ತುತ 


ಗೆಣೇಶ 

ರಾಣಿಬೆನ್ನೂರು ತಾಲ್ಲೂಕಿನ ಇಟಿಗಿ ಗ್ರಾಮದ 
ಬಸವಣ್ಣನ ಗುಡಿ ಬದಿಗೆ ಒಂದು ಅಪೂರ್ವ ಗಣೇಶ ಶಿಲ್ಪ 
ದೊರೆತಿದ್ದು ಈಗ ಅದನ್ನು ಕನ್ನಡ ಸಂಶೋಧನೆ ಸಂಸ್ಥೆಗೆ 
ತರಲಾಗಿದೆ. ಪ್ರಸ್ತುತ ಶಿಲ್ಪದಲ್ಲಿ ಗಣೇಶನ ಉದರದ 
ಮುಂಭಾಗ ಇಡೀ ಮೂರ್ತಿಯ ಹಿಂಭಾಗ ಹಾಗೂ 
ಸೊಂಟದ ಕೆಳಗಿನ ಭಾಗ ಭಗ್ಗವಾಗಿದೆ. ಈ ಬಿಂಬವು 
ಆಸೀನ ಭಂಗಿಯಲ್ಲಿದ್ದು ದ್ವಿಭುಜವುಳ್ಳದ್ನಾಗಿದೆ. ಬಲಗೈ 
ಮುಷ್ಟಿಯಲ್ಲಿ ದಂತ ಮತ್ತು ಎಡಗೈ ಮುಷ್ಟಿಯಲ್ಲಿ ಪದ್ಮ 
ನನ್ನು ಹಿಡಿದಿದೆ. ಎಡಭಾಗಕ್ಕೆ ಬಾಗಿರುವ ಸೊಂಡಿಲು 
ಎಡಗೈ ಯಲ್ಲಿರುವ ಅರಳಿದ ಪದ್ಮವನ್ನು ಸ್ಪರ್ಶಿಸಿದೆ. ಈ 
ಪುಷ್ಪವನ್ನು ಮೋದಕ ಪಾತ್ರೆ ಹಿಡಿದ ರೀತಿಯಲ್ಲಿ ತೋರಿ 
ಸಿರುವುದು ಕುತೂಹಲಕಾರಿಯಾಗಿದೆ. ದಕ್ಷಿಣ ಭಾರತದ 
ಪ್ರಾಚೀನ ಗಣೇಶ ಶಿಲ್ಪಗಳಲ್ಲಿ ಈ ಮಾದರಿ ಪ್ರಥಮ 


ವೆಂದು ತರ್ಕಿಸಬಹುದು. ಜಟಾಮಕುಟವಾಗಲೀ. ಕಿರೀಟಿ 
ಮಕುಟಿವಾಗಲೀ ಮೂರ್ತಿಗೆ ಇಲ್ಲ. ಅದಕ್ಕೆ ಬದಲಾಗಿ 
ಹೆಣೆಯಪಟ್ಟಿಯಲ್ಲಿ ಮಧ್ಯ ಹೆಡೆ ತೆರೆದಿರುವ ನಾಗಪಟ್ಟಿ 
ಯಿದೆ. ಕೊರಳಲ್ಲಿ ಉದ್ದನೆಯ ಗಂಟಿಗಳ ಹಾರವನ್ನು 
ಕಟ್ಟಲಾಗಿದೆ. ಉದರಕ್ಕೆ ನಾಗನನ್ನೆ ಸುತ್ತಲಾಗಿಜೆ, 
ಹಾಗೂ ಮೂರು ಎಳೆಗಳ ಯಜ್ಞೋಪವೀತವಿದೆ. 
ಆಭರಣಗಳ ಲಕ್ಷಣಗಳಿಂದ ಈ ಶಿಲ್ಪವನ್ನು ಸುಮಾರು ' 
ಕ್ರಿ.ಶ. ೮-೯ನೇ ಶತಮಾನಕ್ಕೆ ಸೇರಿಸಬಹುದಾಗಿದೆ. 


ಮಹಿಷಮರ್ಧಿನಿ ಶಿಲ್ಪಗಳು 


ಸಿಡೆನೊರು ಗ್ರಾಮದ ಕಲ್ಲೇಶ್ವರ ಗುಡಿಯಲ್ಲಿ 
ಒಂದು ಮಹಿಷಮರ್ಧಿನಿ ಶಿಲ್ಪನಿದ್ದು, ಅದನ್ನು ಕನ್ನಡ 
ಸಂಶೋಧೆನ ಸಂಸ್ಥೆಗೆ ತರಲಾಗಿದೆ. ಚತುರ್ಭುಜ 
ಧಾರಿಯಾದ ದೇವಿಯು ಬಲಗೈಯ ತ್ರಿಶೂಲದ ತುದಿ 
ಯಿಂದ ಕೋಣನ ತಲೆಗೆ ತಿನಿದಿದ್ದು, ಎಡಗೈಯಲ್ಲಿ 
ಮಹಿಷನ ಮೂತಿಯನ್ನು ಹಿಡಿದಿದ್ದಾಳೆ. ಉಳಿದ 
ಕೈಗಳಲ್ಲಿ ಚಕ್ರ, ಶಂಖಗಳಿವೆ, ಎಡಗಾಲನ್ನು ಕೋಣದ 
ಬಾಲದ ಮೇಲೆ ಮೆಟ್ಟಿ ರುವಳು, ತಲೆಗೆ ಕರಂಡ 
ಮಕುಟ, ಕಿವಿಗೆ ಓಲೆ, ಕೊರಳಲ್ಲಿ ಹಾರ, ದೇಹದಲ್ಲಿ 
ಬಲಭುಜದದಿಂದ ಇಳಿಬಿದ್ದ ದಪ್ಪ ಹೆಗ್ಗ, ತೋಳಲ್ಲಿ 
ಪಟ್ಟಿ, ಕೈಗಳಲ್ಲಿ ಬಳೆ, ವಸ್ತ್ರ ಇತ್ಯಾದಿ ಆಭರಣಗಳನ್ನು 
ಧರಿಸಿದ್ದಾಳೆ. ತಲೆಯ ಹಿಂಬದಿಯ ಚಕ್ರದಾಕಾರದಲ್ಲಿ 
ನದ್ಮ್ಮ ದಳಗಳ ಪ್ರಭಾಮಂಡಳನಿದೆ. ದುರದೃಷ್ಟವಶಾತ್‌ 
ಈ ಶಿಲ್ಪವು ಹೊಟ್ಟೆ ಭಾಗದಲ್ಲಿ ಒಡೆದು ಎರಡು ಭಾಗ. 


* ನಿರ್ದೇಶಕರು, ಕನ್ನಡ ಸಂಶೋಧನ ಸಂಸ್ಥೆ, ಕರ್ನಾಟಕ ನಿಶ್ವನಿದ್ಯಾಲಯ, ಧಾರವಾಡ-೫೮೦ ೦೦೬ 


೭೮ 


ಇತಿಹಾಸ ದರ್ಶನ 


ವಾಗಿದೆ... ದೇಹದ ಅಂಗಾಂಗ, ವೇಷಭೂಷಣಗಳ 
ಶೈಲಿಯಿಂದ ಈ ಶಿಲ್ಪವು ಸುಮಾರು ಕ್ರಿ.ಶ. ಎಂಟನೇ 
ಶತಮಾನಶ್ಚೆಂದು ತರ್ಕಿಸಬಹುದು. 


ಹಾವೇರಿ ತಾಲ್ಲೂಕು ಹೆಳೇರಿತ್ತಿಯ ಆದಿಶಕ್ತಿ 
ದೇವಾಲಯದಲ್ಲಿ ಒಂದು ಅಸರೂಪದ ಮಹಿಸನುರ್ಧಿನಿ 
ಶಿಲ್ಪವಿದೆ. ದೇವಿಯ ಮುಂಡೆ ಕುಳಿತ ಮನುಷ್ಯ ರೂಪದ 
ಅಸುರನ ಭಂಗಿಯು ಆಂಧ್ರಪ್ರದೇಶದ ಚಿತ್ತೂರ ಜಿಲ್ಲೆಯ 
ಗುಡಿಮಲ್ಲಂ ಅಸಸ್ಮಾರನಂತೆ ತೋರಿಸಿರುವುದು ಅಸರೂಸ 
ವೆನಿಸಿದೆ. ದೇವಿಯು ತನ್ನೆ ಎಡಗಾಲನ್ನು ಕುಳಿತ 
ಸುರನ ಎಡಭುಜದ ಮೇಲೆ ಮೆಟ್ಟುತ್ತಿದ್ದಾಳೆ. ಮಹಿಷನು 
ತನ್ಪ ಬಲಗೈ ಯಲ್ಲಿ ಖಡ್ಗ ಮತ್ತು ಎಡಗೈ ಯಲ್ಲಿ 
ದುಂಡಾದ ಗುರಾಣಿಗಳನ್ನು ಹಿಡಿದಿದ್ದಾನೆ. ಇವನ 
ಕಿವಿಗಳಲ್ಲಿ ಓಲೆ, ಕೊರಳಲ್ಲಿ ಮಣಿಸರ, ಹೊಟ್ಟಿ ಮೇಲೆ 
ಪ 3, ಸೊಂಟದಲ್ಲಿ ವಸ್ತ್ರ ಮತ್ತು ಕಾಲಲ್ಲಿ ಕಡಗಗಳಿನೆ. 
ಇವನನ್ನು ಪೂರ್ಣವಾಗಿ ಮಾನವ ಆಕಾರದಲ್ಲಿ ತೋರಿ 
ಸಿದೆ. ಕೋಣನ ಯಾನ ಅಂಗವೂ ಇಲ್ಲ. 


ಚತುರ್ಭುಜಧಾರಿಯಾದ ಈಕೆ ಬಲಗೈಯ 
ತ್ರಿಶೂಲದ ಬುಡದ ತುದಿಯಿಂದ ಮಹಿಷನ ತಲೆಗೆ 
ಚುಚ್ಚಿದ್ದು, ಎಡಗೈ ಯಲ್ಲಿ ಅವನ ತಲೆಕೂದಲನ್ನು ಬಿಗಿ 
ಯಾಗಿ ಹಿಡಿದಿದ್ದಾಳೆ. ಉಳಿದ ಕೈಗಳಲ್ಲಿ ಚಕ್ರ ಮತ್ತು 
ಶೆಂಖಗಳಿವೆ. ಕಿರೀಟಿಧಾರಿಯಾದ ಈಕೆಯ ಉದ್ದವಾದ 
ಕವಿಗಳಲ್ಲಿ ದುಂಡಾಕಾರದ ಓಲೆಗಳಿವೆ. ಚಿಕ್ಕ ಗಂಟೆಗಳ 
ಸರಮಾಲೆ ಮತ್ತು ಯಜ್ಞೋಪನೀತನಿಡೆ. ಕಡಗಗಳು, 
ನಾಗಮುರಿಗೆ, ಬಿಗಿದು ಕಟ್ಟಿರುವ ವಸ್ತ್ರದಿಂದ ಇಳಿ 
ಬಿದ್ದಿರುವ ಇಳಿಬಟ್ಟಿ ಇದೆ. ಕಾಲುಗಳಲ್ಲಿ ಮಣಿಗಳ 
ಕಡಗನಿದೆ. ತ್ರಿಶೂಲದ ಮೂರು ಕಡ್ಡಿಗಳಲ್ಲಿ ಮಧ್ಯದ 
ತುದಿ ಚೂಪಾಗಿದೆ. ಕುತ್ತಿಗೆಯ ಬದಿಗಳಲ್ಲಿ ಹಾಗೂ 
ಕೆಳಗಿನ ಕೈಗಳ ಕೆಳಗಡೆ ರಂಧ್ರಗಳಿವೆ. ಅರ್ಥವೃತ್ತಾ- 
ಕಾರದ ಪ್ರಭಾಮಂಡಳವಿದ್ದು ಶಿಲ್ಪದ ಹಿಂಭಾಗದಲ್ಲೂ 
ಇದೆನ್ನು ಬಿಡಿಸಿದ್ದು ಅದರಿಂದ ಕೂದಲು ಕೆಳಗೆ ಇಳಿ 
ಬಿದ್ದಿದೆ. ಶಿಲ್ಪದ ಹಿಂಬದಿಯನ್ನು ವಸ್ತ್ರಾ ಭರಣಗಳಿಂದ 
ಅಲಂಕರಿಸಿದೆ. ಒಟ್ಟಾರೆ ಈ ಶಿಲ್ಪವನ್ನು ದುಂಡು 
ತಿಲ್ಪವೆಂದು ಹೇಳಬಹುದು. ಶಿಲ್ಪದ ಲಕ್ಷಣಗಳಿಂದ 
ಇದನ್ನು ಸುಮಾರು ಕ್ರಿ. ಶ. ಎಂಬಿನೇ ಶತಮಾನದ್ದೆಂದು 
ತರ್ಕಿಸಬಹುದು. 


“ಇತಿಕಾಸ ದರ್ಶನ 


ರಾಣಿಬೆನ್ನೂರ ತಾಲ್ಲೂಕಿನ ಇಟಿಗಿ ಗ್ರಾಮದ 
ಬಸವಣ್ಣ ಗುಡಿಯಲ್ಲಿರುವ ಮಹಿಷಾಸುರನುರ್ಧಿನಿ 
ಶಿಲ್ಪವು ಮೊದಲು ಅದೇ ಊರಿನ ಕರೆಮ್ಮ ದೇಗುಲ 
ದಲ್ಲಿತ್ತು. ಇದು ಭಿನೈವಾಗಿರುವುದರಿಂದ ಇದಕ್ಕೆ ಪೂಜೆ 
ಇಲ್ಲ. ಈ ಶಿಲ್ಪದಲ್ಲಿ ದೇವಿಯ ಕಿರೀಟಿ ಮಕುಟದ 
ಮೇಲಿನ ಭಾಗದಲ್ಲಿ ಜೋರಲಾಗಿ ಕಮಲವನ್ನು ಅಲಂಕ 
ರಿಸಿರುವುದು ಇಲ್ಲಿ ವಿಶೇಷವಾಗಿದೆ. ಇಲ್ಲಿ ದೇನಿಯು 
ಕೋಣಮುಖದೆ ಮನುಷ್ಯ ಡೇ ಹಾಂಗದ ಮಹಿಷನನ್ನು 
ಸಂಹಾರ ಮಾಡುತ್ತಿರುವಂತಿದೆ. ದೇವಿಯು ಚತುರ್ಭು 
ಳಾಗಿದ್ದು ಬಲಗೈ ಯಲ್ಲಿ ಹಿಡಿದ ತ್ರಿಶೂಲದ ತುದಿಯಿಂದ 
ಮಹಿಷನ ಕುತ್ತಿಗೆಗೆ ತಿವಿದಿರುತ್ತಾಳೆ. ಮೇಲಿನ ಬಲಗೈ 
ಯಲ್ಲಿ ಚಕ್ರ ಮತ್ತು ಎಡಗೈಯಲ್ಲಿ ಶಂಖ ಹಿಡಿದಿದ್ದಾಳೆ. 
ಮತ್ತು ಎಡಗೈಯಲ್ಲಿ ಬಿಗಿಯಾಗಿ ಕೋಣನ ಬಲ- 
ಕೋಡನ್ನು ಒತ್ತಿಹಿಡಿದಿರುವಳು. ಉಳಿದ ಕೈಗಳಲ್ಲಿ 
ಶಂಖ ಚಕ್ರಗಳಿವೆ. ಬಲಗಾಲನ್ನು ಸುರನ ತೊಡೆಯ 
ಮೇಲೆ ಮೆಟ್ಟಿರುವಳು. ಉಳಿದ ವಸ್ರ್ರಾಭರಣದ 
ಅಲಂಕಾರಗಳಲ್ಲಿ ಹಳೇ ರಿತ್ತಿಯ ಶಿಲ್ಪವನ್ನು ಹೋಲು 
ತೃದೆ, 


ಹಿರೇಕೆರೂರು ತಾಲ್ಲೂಕಿನ ಹಂಸಬಾನಿಯ ಕೆರೆ 
ದಂಡೆಯ ಮೇಲೆ ತುಂಡುತುಂಡಾದ ಮಹಿಷಾಸುರ 
ಮರ್ಧಿನಿ ಶಿಲ್ಪವಿದ್ದು ಇದು ಸುಮಾರು ಕ್ರಿ. ಶ. ಎಂಟು 
ಒಂಭತ್ತನೇ ಶತಮಾನಕ್ಕೆ ಸೇರಿದುದಾಗಿದೆ. 


ವಿಷ್ಣು : 

ಹಿರೇಕೆರೂರು ತಾಲ್ಲೂಕಿನ ಅಬ್ಬಲೂರು ಗ್ರಾಮದ 
ಬಸವಣ್ಣ ದೇನಾಲಯದ ಪಕ್ಕದ ಒಂದು ಚಿಕ್ಕ ಗುಡಿ 
ಯಲ್ಲಿ ಕ್ರೈ. ಶೆ. ನಾಲ್ಕು-ಐದನೇ ಶತಮಾನದ ಒಂದು 
ಪ್ರಾಚೀನ ವಿಷ್ಣು ವಿಗ್ರಹವಿದೆ. ಇದೊಂದು ದುಂಡು 
ಶಿಲ್ಪ... ಈ ಶಿಲ್ಪದಲ್ಲಿ ವಿಷ್ಣು ಸಮಭಂಗದಲ್ಲಿದ್ದು 
ಚತುರ್ಭುಜಧಾರಿಯಾಗಿದ್ದಾನೆ. ಕೆಳಗಿನ ಕೈಯಲ್ಲಿ 
ಫಲವಿದೆ. ಬಲಗೈ ಯಲ್ಲಿ ಚಕ್ರ ಮತ್ತು ಎಡಗೈಯಲ್ಲಿ 
ಶಂಖವಿದ್ದು, ಮುಂದಿನ ಕೈ ಸೊಂಟಿದ ಮೇಲಿದೆ. ಅರ್ಧ 
ವೃತ್ತಾಕಾರದ ಶಿರಶ್ಚಕ್ರ, ಕಿರೀಟಿ ಮಕುಟ, ಓಲೆಗಳು, 
ಎರಡು ರೀತಿಯ ಕೊರಳ ಸರಗಳು, ಯಜ್ಞೋಪವೀತ 
ಇತ್ಯಾದಿ ವಸ್ತ್ರಾಭರಣಗಳನ್ನು ಧೆರಿಸಿರುವನು, ಶಿರ 


೬೯ 


ಪುತ್ತು ಕೆಳಗಿನ ಕೈಗಳ ಬದಿಗೆ ರಂಧ್ರಗಳಿವೆ. ಇದೊಂದು 
ಆದಿ ಕದಂಬರ ಕಾಲದ ವಿಷ್ಣು ಶಿಲ್ಪವೆಂದು ತರ್ಕಿಸ 
ಲಾಗಿದೆ. 


ಶೈವ ದ್ವಾರಪಾಲಕರು : 

ಹಾವೇರಿ ತಾಲ್ಲೂಕಿನ ಕಿತ್ತೂರ ಗ್ರಾಮದ ಸಂಗ 
ಮೇಶ್ವರ ದೇವಾಲಯ ಬದಿಗೆ ಶೈವ ದ್ವಾರಪಾಲಕರ 
ಎರೆಡು ಶಿಲ್ಪಗಳಿವೆ. ಇವು ಸಮಿಪದ ವರದಾ ನದಿ 
ಯಲ್ಲಿ ಸಿಕ್ಕಿದುದಾಗಿ ಸ್ಥಳೀಯರ ಹೇಳಿಕೆ. ಈ ಬಿಂಬ 
ಗಳಲ್ಲಿ ಒಂದು ತಲೆಯಿಂದ ಹೊಟ್ಟಿ ಯವರೆಗೆ ಒಡೆದು 
ಹೋಗಿದೆ. ಎರಡೂ ಕಾಲುಗಳು ಮತ್ತು ಕೈಗಳು 
ಮುರಿದಿವೆ. ಇನ್ನೊಂದರಲ್ಲಿ ಕಾಲುಗಳು ಮತ್ತು ಕೆಳಗಿನ 
ಎಡಗೈ ಮುರಿದು ಹೋಗಿವೆ. ಶ್ರಿಭಂಗಿಯಲ್ಲಿರುವ ಈ 
ಶಿಲ್ಪಗಳು ಚತುರ್ಭುಜಗಳನ್ನು ಹೊಂದಿದ್ದು ಗದೆ, 
ಢೆಮರು, ಕ್ರಿಶೂಲಗಳನ್ನು ಹಿಡಿದಿರುತ್ತಾರೆ. ಶೈಲಿಯ 
ದೃಷ್ಟಿಯಿಂದ ಇವು ಸುಮಾರು ಕ್ರಿ. ಶ- ಹತ್ತನೇ 
ಶತಮಾನ. 
ಶೈವದ್ಧಾರ ನ 

ಹಿರೇಕೆರೂರು ತಾಲ್ಲೂಕಿನ ಮತ್ತಿಹಳ್ಳಿ ಗ್ರಾಮದ 
ಸೋಮೇಶ್ವರ ದೇವಾಲಯದೆ ಈಗಿನೆ ಮೂಲ ದ್ವಾರ 
ಬದಿಗೆ ಹಾಗೂ ಇದರೆ ನನರಂಗೆ ಭಾಗದ ಬಲಗಡೆ 
ಕ್ರಿ. ಶ. ಸುಮಾರು ೧೦ನೆಯ ಶತಮಾನಕ್ಕೆ ಸೇರಿದೆ 
ಒಂದು ದ್ವಾರನಿಜಿ. ಈ ದ್ವಾರ ಫಲಕಗಳಲ್ಲಿ ತ್ರಿಭಂಗ 
ದಲ್ಲಿ ನಿಂತ ಶೈವ ದ್ವಾರಪಾಲಕರಿದ್ದು ಇನರ ಕೈಗಳಲ್ಲಿ 
ಅಭಯ, ಢಮರು, ಶೂಲ ಮತ್ತು ಗಜೆಗಳಿವೆ. ಈ 
ದ್ವಾರೆಪಾಲಕರನ್ನು ಎರಡು ದುಂಡಾಕಾರದ ಅರ್ಥಗಂಭ 
ಗಳ ಮಧ್ಯ ತೋರಿಸಲಾಗಿದೆ. ಈ ಫಲಕಗಳಲ್ಲಿ ರತ್ನ 
ಶಾಖೆ, ನಲ್ಲೀಶಾಖೆ, ಸ್ತಂಭಶಾಖೆ ಮತ್ತು ಪತ್ರಶಾಖೆ 
ಗಳಿವೆ. ಲಲಾಟಿಸಟ್ಟಯಲ್ಲಿ ಗಜಲಕ್ಷ್ಮಿ ಶಿಲ್ಪವಿದೆ, 
ಈ ಭಾಗದಲ್ಲಿ ಶಾಸನನಿದೆ. 
ಯತಿ: 

ಹಿರೇಕೆರೂರು ತಾಲ್ಲೂಕಿನ ಚಿಕ್ಕೇರೂರ ಗ್ರಾಮ 
ಹೊರಗಿನ ಮಾರುತಿ ಮಂದಿರ ಗೋಡೆಯಲ್ಲಿ ಒಂಬತ್ತ 


ನೆಯ ಶತಮಾನಕ್ಕೆ ಸೇರಬಹುದಾದ ಒಬ್ಬ ಯತಿಯ 


ಶಿಲ್ಪವಿದೆ. ಈ ಯತಿಯನ್ನು ಒಂಡು ಪೀಠದ ಮೇಲಿರುವ 
ವೃತ್ತಾಕಾರ ಪಟ್ಟಿಕೆಯಲ್ಲಿ ತೋರಿಸಲಾಗಿದೆ. ಈತನ 
ತಲೆಯ ಕೂದಲು ಸಿಂಬೆಯಂತೆ ಸುತ್ತಿದೆ. ಆರಾಮಾ 
ಸಾನದಲ್ಲಿ ಕುಳಿತಿರುವ ಈ ವ್ಯಕ್ತಿಯ ಭಾವವು ಹೆಟ 
ಯೋಗವನ್ನು ಸೂಚಿಸುವಂತಿದೆ. 
ತೀರ್ಥಂಕರರು : 

ಹಾವೇರಿ ತಾಲ್ಲೂಕಿನ ದೇವಗಿರಿಯ ದಕ್ಷಿಣಕ್ಕಿರುವ 
ಹೊಲದಲ್ಲಿ ಪದ್ಮಾಸನದಲ್ಲಿ ಕುಳಿತ ತೀರ್ಥಂಕರ ಶಿಲ್ಪವಿದೆ. 
ಮಕರಗಳಿಂದ ಅಲಂಕೃತವಾದ ಚಾಮಧಾರಿಯರನ್ನು 
ಒಳಗೊಂಡ ಸುಂದರವಾದ ಕಟಾಂಜನೆದ ಒರಗು ಪೀಠಕೆ 
ಒರೆಗಿ ಕುಳಿತಿರುವಂತೆ ಇದೆ. ಒಂಬತ್ತನೆಯ ಶತಮಾನಕೆ 
ಸೇರೆಬಹುದಾಡ ಈ ಬಿಂಬದ ತಲೆಯ ಸುತ್ತ ಅರ್ಧ 
ವೃತ್ತಾಕಾರದ ಪ್ರಭಾಮಂಡಳನಿಜೆ. ಚಾಮಧಾರಿಯರು 
ಕರೀಟಿಮುಕುಟಿ, ಕರ್ಣಕುಂಡಲ್ಕ ಮಣಿಗಳ ಸರ್ಕ 
ಯಜ್ಞೋಪನೀತ, ಬಳೆ, ತೋಳಬಳೆ, ಪಟ್ಟ, ಉದರ 
ಬಂಧ ಮತ್ತು ವಸ್ತ್ರಾ ಭರಣಗಳಿಂದ ಭೂಹಿತರಾಗಿದ್ದಾರೆ. 

ಇದೇ ಗ್ರಾಮದ ಮಕರ ತೋರಣ ಕಟ್ಟೆ ಎದುರಿಗೆ 
ಇರುವ ಪದ್ಮಾಸನದಲ್ಲಿ ಕುಳಿತ ತೀರ್ಥಂಕರನ ಕೈಗಳು 
ಒಡೆದಿವೆ. ದುಂಡಾಕಾರದ ದಿಂಬಿಗೆ ಒರೆಗಿ ಕುಳಿತಂತಿರುವ 
ಈ ಬಿಂಬದ ಅಕ್ಕಪಕ್ಕಗಳಲ್ಲಿ ಚಾನುರಧಾರಿಯರಿದ್ದಾರೆ. 
ಈ ಬಿಂಬಗಳ ಮುಂಡೆ ಮಕರ ಪಟ್ಟಿಕೆಯ ಮೇಲೆ 
ಇಬ್ಬರು ಸೇವಕರು ಕುಳಿತ್ತಿದ್ದಾರೆ ಮತ್ತು ದಿಂಬಿನ ಬದಿ 
ಗಳಲ್ಲಿ ಮುಂದಿನ ಕಾಲುಗಳನ್ನು ಮೇಲಕ್ಕೆತ್ತಿ ನಿಂತ 


ಸಿಂಹೆಗಳಿನೆ. ತಲೆಯ ಸುತ್ತ ಅರ್ಥ ವೃತ್ತಾಕಾರದ 
ಸ್ರಭಾಮಂಡಳವಿದೆ. ತಲೆಯ ಮೇಲೆ ಮುಕ್ಕೊಡೆ 


ಯಿದ್ದು ಇದರೆ ಮೇಲೆ ಗಿಡದ ಅಲಂಕಾರವಿದೆ. ಗೂಡು 
ಗಳಲ್ಲಿ ಸಿಂಹಗಳಿವೆ. ಮಧ್ಯದ ಗೂಡಿನಲ್ಲಿ ಮಾತ್ರ 


ಎದುರಿಗೆ ಮುಖಮಾಡಿ ಸಿಂಹೆ ನಿಂತಿರುವುದು. ಇದರ 
ಕಾಲವನ್ನು ಸುಮಾರು ಕ್ರಿ.ಶ. ೧೦ನೆಯ ಶತಮಾನಕ್ಕೆ 


ಸೇರಿಸಬಹುದು. 
ಗೋಸಾಸೆ ಕಂಬಗಳು! : 

ಗೋಸಾಸ ಕಂಬಗಳು ಹಾವೇರಿ ತಾಲ್ಲೂಕಿನ 
ಡೇವೀಹೊಸೂರಿನ ಹಿಟ್ಟಿನ ಗಿರಣಿ ಹತ್ತಿರ ಆರು, ದೇವ 
ಗಿರಿಯಲ್ಲಿ ಎಂಟು, ಹೆಳೆರಿತ್ತಿಯ ಕೆರೆದಂಡೆ ಮೇಲೆ 


1 ಈ ಬಗ್ಗೆ ಡಾ| ಪ್ಲೀರ್ಟ ಡಾ| ಲಕ್ಷ್ಮೀನಾರಾಯಣರಾವ್‌್‌ "ಡಾ ಚಿದಾನಂದಮೂರ್ತಿ, .ಡಾ!! ಎಂ. ಎಂ. ಕಲಬುರ್ಗಿ, 
ಡಾ| ರಘುನಾಥಭರ್ಟ, ಡಾ| ಎಲ್‌.ಟ, ಶರ್ಮ ಅವರು ಗೋಸಹಸ್ರದಾನನೆಂಬ ಅರ್ಥ ನೀಡಿರುತ್ತಾರೆ. 


ಳಂ 


ಇತಿಹಾಸ ದರ್ಶನ 


ಕೇ 


4 


ಎರಡು ಬ್ಯಾಡಗಿ ತಾಲ್ಲೂಕಿನ ಸೂಡಂಬಿ ಕೆಕೆ ದಂಡೆ 
ಮೇಲೆ ಮೂರು, ಾಣಿಬೆನ್ನೂರು ತಾಲ್ಲೂಕಿನ ಹಳೇ 
ಹೊನ್ನತ್ತಿ ಯಲ್ಲಿ. ಒಂದು ಹೊಲಿಹೆಳ್ಳಿಯ ರಾಮಲಿಂಗ 
ದೇವಾಲಯ ನಂದೆ ಹನ್ನೆರಡು, ಹಿರೇಮಾಗನೂರಿನೆ 
ಕಲ್ಲೇಶ್ವರ ದೇವಾಲಯದ ಎದುರು ಒಂಬತ್ತು, ಹಿರೇ- 
ಕೆರೂರು ತಾಲ್ಲೂಕಿನ ಹಿರೇಕೆರೂರು ಗ್ರಾಮದ ವೀರ 
ಭದ್ರಗುಡಿ ಹಿಂದೆ ಎರಡು, ಸಿರಗುಂಬಿ ಈಶ್ವರ ಗುಡಿ 
ಬಳಿ ಚರು, ಸಾತೇನಹಳ್ಳಿ ಮಾರುತಿ ಮಂದಿರದ ಎದುರತಿ 
ಮೂರು, ಶಿಗ್ಗಾಂವ ತಾಲೂಕಿನ ಹೆನುಮನಳ್ಳಿ ಗ್ರಾಮ 
ಮಧ್ಯೆದಕಟ್ಟಿಯಲ್ಲಿ ಮೂರು ಮತ್ತು ಕುಂದಗೋಳ 
ತಾಲ್ಲೂಕಿನ ಗುಡಗೇರಿಯಲ್ಲಿ ಒಂದು ಕಂಡುಬಂದಿದೆ. 
ಈ ಗೋಸಾಸಗಳ ಬಳಿ ಮೂರು ಅಪ್ರಕಟಿತ ಶಾಸನಗಳು 
ಸತ್ತೆಯಾಗಿವೆ. ಈ ಅಧ್ಯಯನವು ಧಾರವಾಡ ಜಿಲ್ಲೆ ಗೆ 
ಮಾತ್ರ ಸೀಮಿತವಾಗಿದೆ. 

ಗೋಸಾಸ ಲಕ್ಷ್ಮಣ: 

ಆಕಾರದಂತಿರು 


ವು ವನ್ನು ಕಂಬ, ಮೇಂಟೆ ಎಂದು ಕರೆಯು 
ತ್ತಾರೆ. ಈ ಕಂಬಗಳಿಗೆ ಸಾಮಾ ಶಾನ್ಯವಾಗಿ ನಾಲ್ಕು 
ಮೈಗಳಿದ್ದು ಇವುಗಳನ್ನು ನಾಲ ಲ್ಭ ಸ್ಥರಗಳಿಂದ ನಿಭಾಗಿ 

ಸಲಾಗಿದೆ. ಇವುಗಳು ಸುಮಾರು ನಾಲ್ಕೂವರೆ ಅಡಿ 


ಯಿಂದ ಐದೂವರೆ ಆಡಿ ಎತ್ತರ ಇನೆ. ಈ ಕಂಬಗಳ 
ಕೆಳಗಿನ ಭಾಗ ನಾಲ್ಕು ಮೈಯುಳ್ಳ ಕಡಿಮೆ ಎತ್ತರದ್ದು 
ಮೊದಲನೇ ಸ್ಮರ. ಇದರ ಮೇಲೆ ಕಡಿಮೆ ಎತ್ತರದ 
ಅಷ್ಟ ಮೈಗಳುಳ್ಳ ಎರಡನೇ ಸ್ಕರ. ಎರಡನೇ ಸ್ಥರದ 
ನಾಲ್ಕು ಮೈಗಳಲ್ಲಿ ಹೆಚ್ಚಾಗಿ ಅಲಂಕೃತ ಕಲಶ ಅಥವಾ 
ಚೈತ್ಯ ನಮೂನೆಯ ಉಬ್ಬುಶಿಲ್ಬಗಳಿರುತ್ತವೆ. ಇದರ 
೩. ನಾಲ್ಕು ಭಾಗಗಳು ಅತಿ ಕಡಿಮೆ ಎತ್ತರ, 

ಈ ಸ್ವರವು ೪ ಮೈಯುಳ್ಳ ದ್ಹಾಗಿದ್ದು ಈ ಭಾಗದಲ್ಲಿ 
ಶಾಸನಗಳಿರುತ್ತವೆ. ಕೆಲವೊಮ್ಮೆ ರಂಜಿಯ ಚಿತ್ರವಿರು 


ತಡ ನಾಲ್ವ ನೆಯ ಸರವು" ಸುಮಾರು ws 
ಮೂರು ಅಡಿ ಕ ರದ ತ್ರಿಪಟ್ಟಿದಿಂದಿದ್ದು.. ಅರ್ಧ 
ವರ್ತು ಇಕೃತಿ ಭಾಗನಿದ್ದು ಇದು ಉಳಿದವುಗಳಿಗಿಂತ 


ನಳ 'ಎತ್ತರದಾಗಿರುತ್ತದೆ. ಅರ್ಧೆ ವರ್ತುಲದ 
ಭಾಗದ ಉದ್ದೆ ಭಾಗದಲ್ಲಿ ಎರಡು ಮೈಗಳು ಮಾತ್ರ 
ಹೆಚ್ಚು ಅಗಲ. ಅಲ್ಲಿ ವಿನಿಧ ರೀತಿಯ ಅಲಂಕೃತ 


2 ಕಲ ನ್ಬರ್ಗಿಯನರು ಗೋ ಸಾಸವನ್ನು 


ಇತಿಹಾಸ ಅಜ 


ನೂರು ವರ್ಗ ಮಾಡಿರುತ್ತಾರೆ. 


ಪೂರ್ಣಕಲಶಗಳ (ಕುಂಬಗಳ)ನ್ನು ಮತ್ತು ಇದರ ಕೆಳಗೆ 
ಅಥವಾ ಮೇಲೆ ರಂಟಿ ಚಿತ್ರವಿರುತ್ತಜೆ. ಅಗಲ ಭಾಗ 
ದಲ್ಲಿ ಸಮಾಂತರ ಒಂದೇ ಅಳತೆಯ ಆರು ಮೈಗಳಿರು 
ತ್ರನೆ. ಈ ಮೈಗಳ ನುಧ್ಯದ ಬುಡದಲ್ಲಿ ಚೈತ್ಯದ 
ಮಾದರಿಯ ಚಿತ್ರ ಮತ್ತು ಅದಕ್ಕೆ ಹೂಗೊಂಚಲುಗಳ 
ಅಲಂಕೃತ ಅಥವಾ ಪಂಚತಂತ್ರ ಕಥೆಯ ನಿರೂಪಣೆ, 
ಉದಾಹರಣೆಗೆ ಎರಡು ಮಂಗಗಳು ಮರಹತ್ತಿ ಹೆಣ್ಣು 
ತಿನ್ನುವ ಚಿತ್ರ ಇರುತ್ತವೆ. 
ನೆಲೆಗಳು : 

ಶಿಗ್ಗಾವಿ ತಾಲ್ಲೂಕಿನ ಹೆನುಮನಹಳ್ಳಿ ಗ್ರಾಮ 
ಮಧ್ಯೆ ಒಂದು ಕಟ್ಟೆಯಲ್ಲಿ ಸಾಲಾಗಿ ಮೂರು ಗೋಸಾಸ 
ಕಂಬಗಳಿವೆ. ಇವುಗಳ ಬದಿಯಲ್ಲಿ ಒಂದು ಗಜಲಕ್ಷ್ಮಿ ೬ 
ಶಿಲ್ಪ (ಕ್ರಿ.ಶ. ಒಂಬತ್ತನೇ ಶತಮಾನೆ) ಹಾಗೂ ಒಂದು 
ಚತುರ್ಮುಖ ಶಿವಲಿಂಗ (ಕ್ರಿ. ಶ. ಹನ್ನೆರಡನೆಯ ಶತ 
ಮಾನ)ಗಳಿವೆ. ಒಂದನೆಯ ಗೋಸಾಸ ಕಂಬದಲ್ಲಿ 
ಶಾಸನವಿದೆ. ಇವುಗಳನ್ನು ಕಟ್ಟಿಗೆ ಹೊಂದಿಸಿ ಕಟ್ಟರು 
ವುದರಿಂದ ಇವುಗಳ ತಳಭಾಗ ಮುಚ್ಚಿ ಕೊಂಡಿವೆ. ಪ್ರ 
ಕಂಬಗಳಲ್ಲಿ ಈ ಮೇಲೆ ಹೇಳಿದಂತೆ ನಾಲ್ಕು ಸ್ಮರ 
ಗಳುಂಟು. ಎರಡನೇ ಸ್ಮರ ಮತ್ತು ನಾಲ್ಕನೇ ಸ್ಕರ 
ಗಳಲ್ಲಿ ಚಿತ್ರಗಳಿವೆ. ಈ ಕಂಬಗಳನ್ನು ಕಟ್ಟೆಗೆ ಹೊಂದಿಸಿ 
ಕಟಿ ರುವುದರಿಂದ ಎರಡನೇ ಸ್ತ ರ ಚಿತ್ರಗಳು ಸ ನಷ್ಟ ವಾಗಿ 
ತಿಳಿಯುವುದಿಲ್ಲ. ನಾಲ್ಕ ನೇಸ್ಡ ದಲ್ಲಿ ಅರ್ಥವ ಕ್ರಾ ಕ ತಿಯ 
ಒಂದರ ಉದ್ದ ಮೈಯಲ್ಲಿ” ಕಲಶನಿದೆ. ge ಕಲಶಕ್ಕೆ 
ಅಲಂಕೃತ ಪೀಠನಿಜೆ. ಕಲಶದ ಮಧ್ಯಭಾಗವನ್ನು 
ದಾರದಿಂದ ಬಿಗಿಯಲಾಗಿದೆ. ಅದರೆ ಅಂಚುಗಳು 
ಅಲಂಕೃತಗೊಂಡಿವೆ. ಕಂಠಭಾಗದಲ್ಲಿ ಹಾರನಿಜಿ. 
ಕಂಟಿದ ಬಾಯಿಯಲ್ಲಿ ಎರಡು ಅಲಂಕೃತ ಹೊಗೊಂಚಲು 
ಗಳ ಮಧ್ಯೆ ತೆಂಗಿನಕಾಯಿ (?)ಯಿದೆ. ಅರ್ಧ ವರ್ತುಲಾ 
ಕೃತಿಯ ಅಗಲ ಮೈಗಳ ಮಧ್ಯೆಭಾಗಗಳಲ್ಲಿ ಚೈತ್ಯ 
ನಮೂನೆ ಚಿತ್ರಗಳಿವೆ. ಒಂದು ಕಂಬದಲ್ಲಿ ಎರಡನೇ 
ಸ್ಥರದ ಉದ್ದ ಭಾಗದ ಮೈಯಲ್ಲಿ ದುಂಡಾಕೃತಿಯ 
ಉಬ್ಬು ಶಿಲ್ಪವಿದೆ. ಇಲ್ಲಿ ಒಂದೇ ಸಾಲಿನಲ್ಲಿ ಸುಮಾರು 
ಮೂರು ಅಡಿ ಅಂತರದಲ್ಲಿ ಮೂರು ಗೋಸಾಸಗಲ್ಲು 
ಗಳನ್ನು ನಿಲ್ಲಿಸಿರುವುದು ವಿಶೇಷ ಹಾಗೂ ಇವುಗಳ ಬದಿಗೆ 
ಗಜಲಕ್ಷ್ಮಿ ಶಿಲ್ಪನಿರುವುದು ಗಮನೀಯ. 


ಮಾರ್ಗ 1], ಪು. ೧೧೨೨೦ 


[11] ೮೧ 


ಹಾವೇರಿ ತಾಲ್ಲೂಕಿನ ದೇವಗಿರಿಯ ಬನೆಶಂಕರಿ 
ಗುಡಿ ಪಕ್ಕದಲ್ಲಿ ಗೋಸಾಸ ಕಂಬಗಳನ್ನು ಎರಡು ಸಾಲು 
ಗಳಲ್ಲಿ ನಿಲ್ಲಿಸಲಾಗಿದೆ. ಇಲ್ಲಿಯ ಕೆಲವು ಗೋಸಾಸ 


ಕಂಬಗಳನ್ನು ಬುಡದವರೆಗೆ ಕಾಣಬಹುದು. ಇದರಿಂದ 
ಇವುಗಳಲ್ಲಿ ನಾಲ್ಕು ಸ್ತರಗಳನ್ನು ಸ್ಪಷ್ಟವಾಗಿ ಕಾಣ- 


ಬಹುದಾಗಿದೆ. ಸುಮಾರು ಐದೂವರೆ ಅಡಿ ಎತ್ತರ 
ಇರುವ ಇನನ್ನು ಒಂದು ಸಾಲಿನಲ್ಲಿ ಮೂರು ಕಂಬಗಳಂತೆ 
ಸುಮಾರು ನಾಲ್ಕು-ಐದು ಅಡಿ ಅಂತರದಲ್ಲಿ ನಿಲ್ಲಿಸ 
ಲಾಗಿದೆ. ಇವುಗಳ ಮೂಲ ರೂಸ ಒಂದೇ ಆಗಿವೆ, 
ಇಲ್ಲಿನ ಗೋಸಾಸ ಕಲ್ಲುಗಳಲ್ಲಿ ಕೆಲವು ಒಡೆದಿವೆ. 
ಒಂದರ ಶಾಸನದಲ್ಲಿ ತಿವುಳರ ಮಾರನ್ಮು ಎಂಬಾತ 
ಗೋವಿಂದಬ್ಬೆ ಎಂಬವಳು ದೇವಂಗೇರಿ ಆಳುವಾಗ 
ಗೋಸಾಸಿಮೇಂಟಿ ನಿಲ್ಲಿಸಿದಳೆಂದು ಉಲ್ಲೇಖಿಸಲಾಗಿದೆ. 


ಈ ಗೋಸಾಸ ಕಂಬಗಳ ಬದಿಗಳ ಹತ್ತಿರ ದೇವಿಯ ' 


ದೇಗುಲ ಮತ್ತು ಕ್ರಿ.ಶ. ಹನ್ನೆರಡನೇ ಶತಮಾನದ 


ನಾಲ್ಕು ಕಂಬಗಳು ಅಲ್ಲಿವೆ. 


ಜೇವೀಹೊಸೂರು ಗ್ರಾಮದ ಒಂದು ಹಿಟ್ಟಿನ 
ಗಿರಣಿ ಹತ್ತಿರೆ ಆರು ಗೋಸಾಸ ಕಂಬಗಳಿದ್ದು ಕೆಲವು 
ಒಡೆದಿವೆ. ಇವು ಮೂಲತಃ ಎಸ್ಟಿದ್ದು ವೆಂದು ತಿಳಿಯು 
ವುದಿಲ್ಲ... ಇವುಗಳ ಬಲಬದಿಗೆ ಒಂದು ಮನೆಯಿದೆ 
ಹಾಗೂ ಎದುರಿಗೆ ತಿಪ್ಪೆಗುಂಡಿಗಳಿನೆ.. ಇವುಗಳಲ್ಲಿ 
ಕೆಲವುಗಳು ಸುಮಾರು ಐದು ಅಡಿಗಿಂತ ಹೆಚ್ಚು ಎತ್ತರ 
ವಿದ್ದು ನಾಲ್ಕು ಸ್ಮರಗಳಿವೆ.. ಅವುಗಳಲ್ಲಿ ಮೂರು 
ಗೋಸಾಸ ಕಂಬಗಳಲ್ಲಿ ಹೊಸದಾಗಿ ಶಾಸನಗಳು ಸಿಕ್ಕಿವೆ. 
ಒಂದರಲ್ಲಿ ಕಲಶವು ಅಲಂಕೃತ ತ್ರಿಕೋಣದಲ್ಲಿದ್ದರೆ 
ಇನ್ನೊಂದರಲ್ಲಿ ಮೇಲಿನ ವರ್ತುಲಾಕಾರ ಭಾಗದಲ್ಲಿ 
ಒಂದು ವೃತ್ತದೊಳಗೆ ಕಮಲದ ಹೂವಿನ ಕೆತ್ತನೆ ಇದೆ. 
ಇವುಗಳಲ್ಲಿರುವ ಶಾಸನಗಳಲ್ಲಿ ರಾಷ್ಟ್ರಕೂಟ ಮೂರನೇ 
ಇಂದ್ರ, ಅಮೋಘನರ್ಷ, ಅಕಾಲನರ್ಷ ಇನರ ಆಳ್ವಿಕೆ 
ಯಲ್ಲಿ ಗೋಸಾಸಿ ಮೇಂಟಿ ನಿಲ್ಲಿಸಿದರೆಂದು ಉಕ್ತವಾಗಿದೆ. 
ಹಾಗೂ ಪೂಸವೂರ ಸಾಸಿರರನ್ನು ಸೂಚಿಸುತ್ತದೆ. 


ಹಿರೇಮಾಗನೂರಿನ ರಾಮಲಿಂಗ ದೇವಸ್ಥಾನದ 
ಎದುರಿಗೆ ಬಲಗಡೆ ಒಂದು ಸಾಲಿನಲ್ಲಿ ಮೂರರಂತೆ 
ಮೂರು ಸಾಲುಗಳಲ್ಲಿ ಒಟ್ಟು ಒಂಬತ್ತು ಗೋಸಾಸ 
ಕಂಬಗಳನ್ನು ನೆಡಲಾಗಿದೆ. ಕೆಲವು ಕಂಬಗಳ ಶಿಲ್ಪಗಳು 


೮೨ 


ಶಿಥಿಲಗೊಂಡಿನೆ. ಹೆಚ್ಚಿನ ಭಾಗ ಮಣ್ಣಲ್ಲಿ ಹೊತು 
ಹೋಗಿವೆ. ಒಂದು ಕಲ್ಲಿನಲ್ಲಿ ಅಲಂಕೃತ ಕಲಶ ಅದರ 
ಬಾಯಿಯಲ್ಲಿ ಬೋರಲಾಗಿ ಇಟ್ಟಿ ತಿಂಗಿನ 
ಕಾಯಿಯೂ (?) ಇನ್ನೊಂದೆಡೆ ಅಲಂಕೃತ ಚೈತ್ಯಾಕೃತಿ 
ಯನ್ನು ಬಿಡಿಸಿಜೆ. ಇನಲ್ಲಡೆ ನೇಗಿಲನ್ನು, ಉಬ್ಬು 
ಶಿಲ್ಪವನ್ನು ಬಿಡಿಸಲಾಗಿದೆ. 

ಹೊಲಿಹೆಳ್ಳಿಯಿಂದ ದಕ್ಷಿಣಕ್ಕೆ ಸುಮಾರು ಅರ್ಥ 
ಕ. ಮೂ. ಅಂತರದಲ್ಲಿ ಕಲ್ಲೇಶ್ವರ ದೇವಾಲಯನಿದೆ. 
ಈ ದೇವಾಲಯ ಎದುರಿಗೆ ಬಲಕ್ಕೆ ಮೂರು ಸಾಲುಗಳಲ್ಲಿ 
ಹನ್ನೆರಡು. ಗೋಸಾಸ ಕಂಬಗಳನ್ನು ನೆಡಲಾಗಿದೆ. 
ಎಲ್ಲಾ ಕಂಬಗಳು ಮೇಲಿನ ಒಂದೆರಡು ಸ್ಥರಗಳು ಬಿಟ್ಟು 
ಉಳಿದೆ ಭಾಗ ಮಣ್ಣಲ್ಲಿ ಹೊತಿವೆ. ಅರ್ಧ ವರ್ತುಲಾ 
ಕೃತಿಯ ಈ ಕಂಬಗಳಲ್ಲಿ ಕಲಶಗಳಿದ್ದು ಅವುಗಳಿಗೆ ಪೀಠ 
ಗಳು ಇವೆ, ಜೋಡು ದಾರದ ಸಟ್ಟಿಯನ್ನು ಕಲಶದ 
ಹೊಟ್ಟಿಗೆ ಸುತ್ತಲಾಗಿದೆ. ಕಂಠಕ್ಕೆ ಹಾರನಿದೆ. ಕಂಠದ 
ಬಾಯಲ್ಲಿ ವೀಳೆಯದೆಲೆಗಳನ್ನಿಟ್ಟು ಮಧ್ಯೆ ತೆಂಗಿನ 
ಕಾಯಿ (?)ಯನ್ನು ಇಟ್ಟು ಅಲಂಕರಿಸಲಾಗಿದೆ. 

ಸಾತೇನಹಳ್ಳಿ ಮಾರುತಿ ಮಂದಿರದ ಎಡುರು 
ಮೂರು ಹಾಗೂ ಹಿರೇಕೆರೂರು ನೀರಭದ್ರ ದೇವಾಲಯ 
ಹಿಂಡೆ ಎರಡು ಗೋಸಾಸ ಕಂಬಗಳಿವೆ. ಇದಲ್ಲದೆ ಹಳೇ 
ರಿತ್ತಿಯ ಕೆರೆ ದಂಡೆಯಲ್ಲಿ ಎರಡು ಗೋಸಾಸ ಕಂಬಗಳು 


ಬಿದ್ದಿವೆ. ಹಕೇ ಹೊನ್ನೆತ್ಲಿಯಲ್ಲಿ ಒದೆದ. ಒಂದು 

ಗೋಸಾಸ ಕಂಬದ ಚಕೆ, ಕಂಡುಬಂದಿದ್ದು ಅದರಲ್ಲಿ 
ಬ 

ಅಲಂಕೃತ ಕಲಶನಿದೆ, 


ಸಿರೆಗುಂಬಿಯ ಈಶ್ವರನ ಗುಡಿ ಬದಿಗೆ ಆರು 
ಗೋಸಾಸ ಕಂಬಗಳಿವೆ. ಇಲ್ಲಿನ ಒಂದು ಗೋಸಾಸ 
ಕಂಬದ ಅರ್ಥೆ ವರ್ತಲಾಕೃತಿಯ ಮೈಮೇಲೆ ಎರಡು 
ಪೊರ್ಣಕಲಶಗಳನ್ನು ತೋರಿಸಿರುವುದು ನಿಶೇಷ ಹಾಗೂ 
ಇನ್ನೊಂದು ಕಂಬದ ಬದಿಗಿನೆ ಪಟ್ಟಿಕೆಯಲ್ಲಿ ಹೆಣ್ಣನ್ನು 
ತಿನ್ನಲು ಎರಡು ಮಂಗಗಳು ಗಿಡವನ್ನು ಎರುವುದನ್ನು 
ತೋರಿಸಲಾಗಿದೆ. ಇದಲ್ಲದೆ ಒಂದರಲ್ಲಿ ಕಲಶವನ್ನು 
ಬೋರಲಾಗಿಟ್ಟಿರುವುದನ್ನು ತೋರಿಸಲಾಗಿದೆ. ಗೋಸಾಸ 
ಕಲ್ಲುಗಳನ್ನು ಹೆಚ್ಚಾಗಿ ಒಂದು, ಮೂರು, 
ಆರು, ಒಂಬತ್ತು, ಹನ್ನೆರಡು ಈ ರೀತಿ 
ಹೆಚ್ಚಾಗಿ ಬೆಸ ಸಂಖ್ಯೆಯ ಅನುಕ್ರಮದಲ್ಲಿ ನೆಡುವ 
ಪದ್ಧತಿ ಇದ್ದಿರಬಹುದೆಂಬ ಸಂಶಯ ಬರುತ್ತದೆ. ಕೆಲವು 


ಇತಿಹಾಸ ದರ್ಶನ 


ಕಡೆ ಸರಿ ಸಂಖ್ಯೆಯಲ್ಲಿ ಗೋಸಾಸ ಕಂಬಗಳನ್ನು ನೆಟ್ಟಿರು 
ವುದು ಕಂಡುಬಂದಿದ್ದರೊ ಆ ಸ್ಥಳಗಳನ್ನು ಕೂಲಂಕಷ 
ಪರಿಶೀಲನೆ ಮಾಡುವುದು ಅವಶ್ಯಕವೆನಿಸುತ್ತದೆ. 


ಹರೇಮಾಾಗನೂರಿನ ಗೋಸಾಸವೊಂದರಲ್ಲಿ "ಚಿತ್ರ 


ಗೋಸಾಸ ಮಿಳ್ದು' ಎಂಬ ವಿಷಯವನ್ನು ಇಲ್ಲಿ ವಿವೇಚಿಸ 
ಬಹುದು, ಸಿರಗುಂಬಿಯ ಒಂದು ದೊಡ್ಡ ಫಲಕದಲ್ಲಿ 
ದೊಡ್ಡ ಗಾತ್ರದ ಕಲಶ ಮತ್ತು ನೇಗಿಲಿನ ಚಿತ್ರಗಳಿವೆ. 
ಹಾಗೂ ಅದರಲ್ಲಿ “ಸ್ವಸ್ತಿ ಶ್ರೀ ಗೆಣ್ಣಸ್ಮಣರ ಶ್ರೀ ನೇಗಿ 
ನಿರಿದು ಸುತ್ತುಸು” ಎಂಬ ಶಾಸನವಿರುವುದು. 


ಗೋಸಾಸ ಕಂಬಗೆಳ ಪಟ್ಟಿ ಈ ಸೆಳಕಂಡಂತಿನೆ 


ಗೋಸಾಸ 
ಗ್ರಾಮದ ಕಂಬಗಳ ಅರಸ ಕಾಲಮಾನ ಸ್ಥೂಲ ವಿವರ 
ಹೆಸರು ಸಂಖ್ಯೆ 
೧. ಹನುಮನ ಮೂರು ರಾ. ಕನ್ನರ — ತ್ರಟಿತ, ರೇವಡಿ ಎಂಬ ಉಲ್ಲೇಖ.3 
ಹಳ್ಳಿ 
೨. ಶಿರೆಗುಂಬಿ ಆರು —— ಸು.ಕ್ರಿ.ಶ. ೯೦೦ ಹ 
೩. ಗುಡಗೇರಿ ಒಂದು ಅನೋಘಿನರ್ಷ ಸು.ಕ್ರಿ.ಶೆ. ೮೦೦ ಅಪೂರ್ಣ, ಗೋಸಾಸ ಹಾಗೂ ಶುಭ 
ಚಂದ್ರ* ಸಂಡಿತರ ಉಲ್ಲೇಖ. 
೪, ದೇವಗಿರಿ ಎಂಟು — is ೯೦೦ ತ್ರುಟತ್ಯ ಅಮ್ಮಕೀರ್ತಿಯಿಂದ ಗೋಸಾಸ* 
ದಾನ 
— » ತ್ರುಟಿತ, ರಾಜಾದಿತ್ಯನ ಉಲ್ಲೇಖ್‌ 
ರಾ. ಅಮೋಘವರ್ಷ? ? ಗೋವಿಂದಬ್ಬೆಯು ದೇವಂಗೇರಿಯ? 
ನ್ಹಾಳುವಾಗ ತಿವುಳರೆ ಮಾರನ್ಮು 
ಗೋಸಾಸಿ ಮೇಂಟಿನಿಲ್ಲಿಸಿದ ಉಲ್ಲೇಖ. 
೫. ಹೇಳೆಂತ್ತಿ ಎರಡು ರಾ. ಫಿರುಸಮ ಕ್ರಿ.ಶ ೯೨೯ ತ್ರುಟತ, ಮಹಾಸಾಮಂತ ಬಂಕೆಯೇ 
ಬನವಾಸಿ ನಾಡನ್ನಾಳುವಾಗ ಗೋಸಹಸ್ರ 
ದಾನ ಮಾಡಿದ ಉಲ್ಲೇಖ. 
೬, ಹಿರೆಮಾಗ ಒಂಬತ್ತು ರಾ. ಮೂರನೆ ಇಂದ್ರ ಕ್ರಿ.ಶ. ೯೧೮ ಅಪೂರ್ಣ, ಬಂಕೆಯನು ಬನವಾಸಿ ನಾಡ? 
ನೂರ ನಾಳುವಾಗ ಮಾಗುಂದರೆಡ ಗಾಮೊಂಡ 


ರಾ. ಪ್ರಭೂತವರ್ಷ 


ನಿಂದ ಚಿತ್ರ ಗೋಸಾಸದಾನ 
— ಅತಿ ಅಸ್ಪಷ್ಟ, ದಾನೆನೊಂದರ ಉಲ್ಲೇಖ"? 


ಆಡದೇ ನೆಂ. ೨೨ 
10 ಎಆರ್‌ಐಣ ೧೯೩೪-೬೫, ನಂ. ೯೬ 


ಇ೨ಿಹಾಸ ದರ್ಶನ 


ಲ್ಲಿ 


ಗೋಸಾಸ 


ಗ್ರಾಮದ ಗೋಸಾಸ ಅರಸ ಕಾಲಮಾನ ಸೂಲ ವಿವರ 
ಹೆಸರು ಸಂಖ್ಯೆ 3 
೭. ಹೊಲಿಹೆಳ್ಳಿ ಹನ್ನೆರಡು — ದಾ ಪೊನ್ನೆವರಾರನಿಂದ ಗೋಸಾಸದಾನ!! 
ಜಾ ದಾ ಮುಳ್ಳಾದರ ಮಾರನಿಂದ ಗೋಸಾಸ!2 
ಮತ್ತು ಭೂಮಿ ದಾನೆ 
— — ಮಾರಮ್ಮನ ಪುಡಾರ (7?) ನಿಂದ 3 
ಮೆಂಟಿ ಸ್ಥಾಪನೆ 
೮. ಸಾತೇನಹಳ್ಳಿ ಮೂರು — — — 
೯. ಹಿರೇಕೆರೂರು ಎರಡು — ಕ್ರಿ.ಶ. ೯೬೦  ಕಹೆರಿ ಮಾರಸಿಂಗನು ಗೋಸಾಸ 
ವನ್ನಿತ್ತು'* ಕಂಬ ನಿಲ್ಲಿಸಿದ ಉಲ್ಲೇಖ. 
— ೫ ತ್ರುಟಿತ, ವ್ಯಕ್ತಿಯೊಬ್ಬನು ಗೋಸಾಸ!5 
ದಾನಮಾಡಿದ ಉಲ್ಲೇಖ. 
೧೦. ಡೇವೀಹೊಸೂರ ಆರು —— ಸು. ೮-೯ನೇಶ. ಮುಳ್ಳಾಡರ ಮಾರಪುಲಿ ಭೂಮಿ 


ಮತ್ತು] ಗೋಸಾಸ ದಾನ ಉಲ್ಲೇಖ. 


ವೀರಗಲ್ಲುಗಳು 

ಕ್ರಿ. ಶ. ೮-೧೦ ನೇ ಶತಮಾನೆದೆವರಿಗಿನೆ ನೀರ 
ಗಲ್ಲುಗಳು ಈ ಪ್ರದೇಶದಲ್ಲಿ ಕಂಡು ಬಂದಿವೆ. ದೇನೀ 
ಹೊಸೂರಿನಲ್ಲಿ ಕ್ರಿ. ಶ. ಆ ಮತ್ತು 


ಕ್ರಿ. ಶ. ೯೦೭ರ 
ಮತ್ತು ಸು. ೧೦ ನೇ ಶತಮಾನದ ಮೂರು 
ವೀರಗಲ್ಲುಗಳಿವೆ. ಇಲ್ಲಿಯ ಬನಶಂಕರಿ ದೇವಾಲಯದ 
ಬಳಿ ಹಾಗೂ ಕೂಡಲ ಗದಿಗೆಪ್ಪನ ಮನೆಯ 
ಮುಂಜಿ ವೀರಗಲ್ಲುಗಳಿದ್ದು ಅವುಗಳಲ್ಲಿ ಮೂರು 
ಭಾಗಗಳಿದ್ದು ಕೆಳಗಿನ ಭಾಗದಲ್ಲಿ ಶತ್ರುಗಳೊಡನೆ 
ವೀರನು ಹೋರಾಡುವ ದೃಶ್ಯದ ಭಾಗ 
ಮಣ್ಣಲ್ಲಿ ಹೂತಿದೆ. ಎರಡನೇ ಫಲಕದಲ್ಲಿ ಶಿಖರ 


ವುಳ್ಳ ದೇವಾಲಯ ಮಾದರಿಯಿದ್ದು ಇದರಲ್ಲಿ ಮಡಿದ 
ವೀರನು ಕಮಲಗಳನ್ನು ಹಿಡಿದು ಸಮಭಂಗದಲ್ಲಿ ನಿಂತಿರು 
ನನು. ಇದರ ಎಡಬದಿಯಲ್ಲಿ ಅಪ್ಸರೆಯರಿಬ್ಬರು 


11 ಅದೆ ನಂ. ೯೬ 

12 ಅದ್ರೆ ನಂ, ೯೭ 

13 ಅದೇ, ನಂ, ೯೮ 

14 ಆದೇ, ೧೯೫೮-೫೯ ನಂ, ಜ೫೭ 

15 ಅಡ ನಂ. ೧೯೫೧-೨, ನಂ. «೬ 

16 ಅದೇ, ೧೯೩೨-೩, ನೆಂ. ೩೯ ಹಾಗೂ 4೮ 


೮೪ 


ಒಂದರಿ ಕೈಯಲ್ಲಿ ಚೌರಿಯನ್ನು ಹಿಡಿದು ಇನ್ನೊಂದು 
ಕೈಯಲ್ಲಿ ಮಡಿದ ನೀರನ ತೋಳನ್ನು ಹಿಡಿದು ಜೀವ 
ಲೋಕಕ್ಕೆ ಒಯ್ಯಲು ನಿಂತಿರುವರು. ಇವರ ಎಡಬದಿಗೆ 


ಮತ್ತು ಕೆಳಗಡಿ ಒಟ್ಟು ಏಳು. ಮಂದಿ ವಾದ್ಯ 
ಮೇಳದವರಿದ್ದಾರೆ. ಕೊಳಲು, ತಾಳ ಮೃದಂಗ, 
ಬಾರಿಸುತ್ತ ವಾದ್ಯಮೇಳ ಸಾಗಿರುವ ದೃಶ್ಯವಿದೆ. 


ಮೇಲಿನ ಫಲಕದಲ್ಲಿ ಮಡಿದೆ ವೀರನು ಕಾಲುಗಳುಳ 
ಮಂಚದ ಮೇಲೆ ಪದ್ಮಾಸನದಲ್ಲಿದ್ದು ಕೈಗಳನ್ನು 
ತೊಡೆಯ ಬದಿಯಲ್ಲಿ ಇಟ್ಟಿರುವನು. ದೇವೀ ಹೊಸೂರಿನ 
ಎಲ್ಲಾ ನೀರಗಲ್ಲುಗಳ ಕೆಳಭಾಗ ಮಣ್ಣಿನಲ್ಲಿ ಸೇರಿದ್ದು 
ಮೇಲಿನ ಹಂತಗಳಲ್ಲಿ ವೀರನು ಸ್ವರ್ಗಕ್ಕೆ ಹೋಗುತ್ತಿ 
ರುವ ಹಾಗೂ ಸ್ವರ್ಗದಲ್ಲಿ ಸದಾಸನ ಹಾಕಿಕೊಂಡು 
ಸೀಠವೊಂದರ ಮೇಲೆ ಕುಳಿತಿರುವಂತೆ ಬಿಡಿಸಲಾಗಿದೆ. 
ಮಧ್ಯದ - ಫಲಕದಲ್ಲಿ ಇಬ್ಬರು ಅಪ್ಸರೆಯರೊಂದಿಗೆ 


ಇತಿಹಾಸ ದರ್ಶನೆ 


ಮತ್ತಿಬ್ಬರು ನೃತ್ಯ ಗಾತಿಯನ್ನು ಬಿಡಿಸಿದೆ. ವೀರಗಲ್ಲಿನ 
ತುದಿಗಳನ್ನು ಜೀವಾಲಯದ ಮಾಡೆರಿಯಲ್ಲಿ ಬಿಡಿಸಿರು 
ವುದು ಇಲ್ಲಿನ ವಿಶೇಷ, 


ಈ ವೀರಗಲ್ಲುಗಳು ಅಕಾಲವರ್ಷನ ಆಳ್ವಿಕೆಯ 
ವಾಗಿದ್ದು ಅವುಗಳಲ್ಲಿ ಒಂದು ಕ್ರಿ.ಶ. ೯೦೭ ಕೈ]? 
ಸೇರಿದುದಾಗಿದೆ. 

ಅರಳಿಕಟ್ಟಿ ಗ್ರಾಮದಲ್ಲಿ ಈ ಕಾಲದ ನಾಲ್ಕು 
ವೀರಗಲ್ಲುಗಳಿವೆ. ಕಲ್ಲೇಶ್ವರ ಗುಡಿ ಎದುರಿನ ಒಂದು 
ವೀರಗಲ್ಲು ಕುರುಗಾಳೆಗದ್ದಾಗಿದ್ದು ಮೂರು ಹೆಂತ 
ಗಳನ್ನು ಹೊಂದಿದೆ. 18 ಕ್ರಿ. ಶ. ೯೩೧ರ ನಾಲ್ಕನೆಯ 
ಗೋವಿಂದನ ಕಾಲದ ಈ ವೀರಗಲ್ಲಿನ ಕೆಳಗಡೆಯ ಫಲಕ 
ದಲ್ಲಿ ಎರಡು ಗುಂಪಿನ ಸೈನ್ಯ ಯುದ್ಧ ಮಾಡುತ್ತಿದ್ದು 
ಬಲಗಡೆಗೆ ಕೆಲವು ಆಕಳುಗಳಿನೆ. ಇಬ ಸ್ಬಿರುಯೋಧರನ್ನು 
ದೊಡ್ಡ ದಾಗಿ ತೋರಿಸಲಾಗಿದೆ. ಒಬ ನು ಬಿಲ್ಲನ್ನು 
ಎಡಗೈಯಲ್ಲಿ ಹಿಡಿದು ಬಾಣ ಪ ಪ್ರಯೋಗ. ಮಾಡುತ್ತಿದ್ದರೆ 
ಇನೊ ಬ್ಬ ನೀರನು ಎಡಸೈೈಯಲ್ಲಿ ಉದ್ದವಾದ "ಈಟಿ 
ಯನ್ನು ವೈರಿಗಳ ಕಡೆ ಹಿಡಿದು ನಿಂತಿದ್ದಾನೆ. ಹಲವಾರು 
ಬಾಣಗಳು ಇವನಿಗೆ ನಾಜವೆ. ಬಲಗೈಯಲ್ಲಿ ಗುರಾಣಿ 
ಎತ್ತಿ ಹಿಡಿದಿದ್ದಾನೆ. ಇವನ ಕಾಲಿನ ಮುಂದೆ ನಿಂತ 
ಇನ್ನೊಬ್ಬ ಯೋಧನ ಕೈಯಲ್ಲಿ ಉದ್ದವಾದ ಬರ್ಚಿ ಹಿಡಿದು 
ವೈರಿಗಳ ಕಡೆ ಪ್ರಯೋಗಿಸುತ್ತಿರುವನು, ಈ ಮೂವರ 
ಕೆಳಗಡೆ ಬ ವಾದ್ಯಮೇಳನಿಡೆ. ಒಬ ನು ತನ್ನ 
ಕೈಗಳಲ್ಲಿ ಉದ್ದ ಈಟ ಹಿಡಿದು ಪ್ರಯೋಗಿಸುತ್ತಿ ಸಕ 
ಅವನ ಹಿಂದೆ “ಗೆ ಆನೆ, ಕುದರೆ, ಕಾಲ್ಹಳಗಳಿವೆ ಇದರೆ 
ಕಾಲುಗಳ ಬಳಿ ಯುದ್ಧ ದಲ್ಲಿ ಮಡಿದ “ವೀರನು ಬಿದ್ದಿ 
ದಾ ನೆ. ಇದರ ಎರಡನೇ ಫಲಕದಲ್ಲಿ ಮಡಿದ ಮೂನರು 

ಯೋಧರನ್ನು ನಾಲು, ಮಂದಿ ಅಹ ನೃರೆಯರು ಹೆಗಲ 
ಮೇಲೆ ಕೈಗಳನ್ನು ಹಾಕಿಕೊಂಡು ಸಾಲಾಗಿ ನಿಂತು 
ಹಾರುವ ಭಂಗಿಯಲ್ಲಿರುವರು. ಇವರ ಕೊನೆಯಲ್ಲಿ 
ನಿಂತ ಅಪ್ಸರೆಯರು ಇನ್ನೊಂದು ಕೈಗಳಲ್ಲಿ ಕುಂಭಗಳನ್ನು 
ಹಿಡಿದಿರುವರು. ಇನರ ಮಧ್ಯದ ಪಾದ ಕೆಳಗಡೆ ಒಂದು 


17 ಅದೇ ೧೯೫೨-೫೩, ನಂ. ೫೩4೮ 
18 ಅದೇ ೧೯೬೦-೬೧, ನಂ. ೪೪೦ 


ಇತಿಹಾಸ ದರ್ಶನ 


ನೇಗಿಲಿದೆ. ಇದಲ್ಲದೆ ಇವರೆಲ್ಲರ ತಲೆಯ ಮೇಲೆ ಎಲೆಗಳ 
ಗೊಂಚಲನ್ನು ಧರಿಸಿರುವುದು ಕುತೂಹೆಲ ಸಂಗತಿ. 
ಇಂದಿಗೂ ಮಡಿದವರನ್ನು ಮೆರವಣಿಗೆ ಮಾಡಿಕೊಂಡು 
ಒಯ್ಯ್ಯವಾ ಇಗ ಎಡುರಾಗಿ ಹಲವಾರು ಜನ ತಲೆಯಕ್ಲ 
ಮಾವಿನ ಎಲೆ ಗೊಂಚಲನ್ನು ಧರಿಸಿ ಶನವನ್ನು ಇ 
ಸ್ವೀಕರಿಸಲು ಬಂದು ವಾದ-ವಿವಾದ ಸ ಗ 
ನೆನೆಯಬಹುದಾಗಿದೆ. ಮೇಲಿನ ಮೂರನೇಯ ಫಲಕದಲ್ಲಿ 
ಮೂವರು ವೀರರಿಗೆ ಮೂರು ಪ ಪ್ರತ್ಯೇ ಕ ಗೂಡುಗಳನ್ನು 
ಒಂದಡೆ! ಸಾಲಾಗಿ ತೋರಿಸಲಾಗಿದೆ. ಮಧ್ಯದ ವೀರನ 
ಪಾದದ ಕೆಳಗಡೆ ಒಂದು ಪ್ರಾಣಿ ಚಿತ್ರ ಇರುವುದು 
ಗಮನೀಯ. 


ಇದೇ ಗ್ರಾಮದ ಮತ್ತೊಂದು ವೀರಗಲ್ಲಿನ 
ವೀರನು ಬಿಲ್ಲು ಹಿಡಿದಿದ್ದು ಬಿಲ್ಲಿನಿಂದ ಬಾಣ ಪ್ರಯೋಗ 
ಮಾಡುತ್ತಿರುವಂತಿದೆ. ಈತನ ಕುತ್ತಿಗೆ, ತಲೆ, ಹೊಟ್ಟಿಗೆ 
ಒಟ್ಟು ನಾಲ್ಕು ಬಾಣಗಳು ನೆಟ್ಟು ಇನ್ನೊಂದು ಕಡೆ 
ಹೊರಬಂದಿವೆ. ಈ ಫಲಕದಲ್ಲಿ ವಾದ್ಯಗಾರರು, 
ಕುದುರೆ ಮೇಲೆ ಕುಳಿತ ಶತ್ರುಗಳನ್ನು ಬಿಡಿಸಿದೆ. ಈ 
ಫಲಕದ ಮೇಲೆ ಒಂದು ನೇಗಿಲ ಶಿಲ್ಪವಿದೆ. ಉಳಿದ 


ಫಲಕಗಳಲ್ಲಿ ಅಸ್ಸರೆಯರೊಂದಿಗೆ ಸ್ಪರ್ಗಾರೋಹಣ 
ಹಾಗೂ ನೀರನು ಸ್ವರ್ಗದಲ್ಲಿರುವ ದೃಶ್ಯಗಳಿವೆ. 


ಅರಳೀಕಟ್ಟೈಯ ಈ ಮೇಲೆ ತಿಳಿಸಿದ ವೀರಗಲ್ಲುಗಳ 
ಹತ್ತಿರದ ಇನ್ನೊಂದು ವೀರಗಲ್ಲಿದ್ದು ಅದರ ಕೆಳಗಿನ 
ಫಲಕವು ಹೆಚ್ಚು ತ್ರುಟತನಾಗಿಡೆ. ಕೇವಲ ಮಡಿದ 
ವೀರನು ಮಲಗಿರುವ ಚಿತ್ರ ಉಳಿದಿದೆ. ಇನ್ನೊಂದು 
ವೀರಗಲ್ಲಿನ ನೀರನು ಬಲಗೈಯಲ್ಲಿ ಚಕ್ರದಂತೆ ವಸ್ತು 
ಹಿಡಿದಿರುವುದು ವಿಶೇಷವೆನ್ನಬಹುದು. ಚೌರಿ ಹಿಡಿದ 
ಇಬ್ಬರು ಸೇವಕಿಯರು ನಿಂತಿದ್ದಾರೆ. ನೀರನ ಹಾಗೂ 
ಸೇವಕಿಯರ ಈ ಇಬ್ಬರ ತಲೆ ಮಧ್ಯ ಇನ್ನಿಬ್ಬರು ಸೇವಕಿ 
ಯರ ಕೇವಲ ಮುಖಗಳನ್ನು ತೋರಿಸಿದೆ. ಈ ಫಲಕ 
ದಲ್ಲಿ ಮೇಲೆ ಮೂರು ವಿಮಾನ (ದೇವಾಲಯ- ಶಿಖರ) 
ಗಳನ್ನು ಸಾಲಾಗಿ ಚಿತ್ರಿಸಲಾಗಿದೆ. ಮಧ್ಯದ ವಿಮಾನಕ್ಕೆ 


ಆಜಿ 


ದ್ವಿತಳಗಳಿವೆ. ಇದೇ ಗ್ರಾಮದ ಇನ್ನೊಂದು ವೀರಗಲ್ಲಿ 
ನಲ್ಲಿ ಶಂಖ, ಸೂರ್ಯ, ಚಂದ್ರ ಹಾಗೂ ಮಂಗಳ ಚಿಹ್ನೆ 
ಗಳಿವೆ. 


ಹೊಲಿಹೆಳ್ಳಿ ಗ್ರಾಮದ ರಾಮಲಿಂಗ ದೇವಾಲಯದ 
ಹೊರಗಡೆ ಒಂದು ವೀರಗಲ್ಲಿಜಿ. ಇದರ ಕೆಳಗಿನ 
ಮೂರನೇ ಫಲಕ ಮಣ್ಣಲ್ಲಿ ಮುಚ್ಚಿದ್ದು ಇದರಲ್ಲೂ 
ನೇಗಿಲನ್ನು ಬಿಡಿಸಿರುತ್ತಾರೆ. 


ಬ್ಯಾಡಗಿ ತಾಲೂಕಿನ ಮಾಸಣಗಿಯ ವೀರಭದ್ರ 
ಗುಡಿ ಹೊರಗಡೆಯಿರುವ ರಾಷ್ಟ್ರಕೂಟ ಅರಸ ಅಮೋಘ 
ವರ್ಷನ ಕ್ರಿ. ಶ. ೯೩೫! ಒಂದು ವೀರಗಲ್ಲಿನ ಮೂರು 
ಫಲಕಗಳಿದ್ದು ಕೆಳಗಿನ ಮೂರನೇ ಫಲಕದ ಕೆಳಗಡೆ 
ನೇಗಿಲ ಚಿತ್ರವಿದೆ. ಮೂರನೇ ಫಲಕದಲ್ಲಿ ಖಡ್ಗಧಾರಿ 
ನೀರನನ್ನು ದೊಡ್ಡದಾಗಿ ಬಿಡಿಸಿದ್ದು, ಮಡಿದಯೋಡರೆ 
ಶಿಲ್ಪಗಳನ್ನು ಬಿಡಿಸಿದೆ. `ಅನೆಗಳಿಗೆ ರುೂಲನ್ನು ಧರಿಸಿ 
ಅಲಂಕೃತ ಮಾಡಲಾಗಿದೆ. ಕೆಲವು ಅನೆ-ಕುಡುಕೆ 
ಮೇಲಿನ ಸವಾರರು ಇದ್ದ ಸ್ಥಳದಲ್ಲೇ ಬಿದ್ದಿರುವುದನ್ನು 


ಗೈ 
ತೋರಿಸಲಾಗಿದೆ. ಉಳಿದ ವಿವರಗಳು ಹಿಂದಿನ 
ವೀರಗಲ್ಲುಗಳಂತಿದ್ದು ಈ ಫಲಕದ ಮೇಲೆ ಸೂರ್ಯ 


ಚಂದ್ರ ಚಿನ್ನೆಗಳಿನೆ. 


ಹಾವೇರಿ ತಾಲೂಕು ಕಿತ್ತೂರಿನ ಸಂಗಮೇಶ್ವರ 
ದೇವಾಲಯ ಬದಿಗಿನೆ ರಾಷ್ಟ್ರಕೂಟಿ ಖೊಟ್ಟಿಗನೆ ಕ್ರಿ.ಶ. 
೯೭೩ರ20 ಒಂದು ಬಹು 'ಉದ್ದವಾದ ತುರುಗಾಳಗದ 
ವೀರಗಲ್ಲಿನಲ್ಲಿ ಮೂರು ಫಲಕಗಳಿವೆ. ಕೆಳಗಿನ 
ಮೂರನೇ ಫಲಕದ ಯುದ್ಧ ದೃಶ್ಯದಲ್ಲಿ ಇಬ್ಬರು 
ವೀರರನ್ನು ದೊಡ್ಡದಾಗಿ ಬಿಡಿಸಿದ್ದು ಇವರು ಬಿಲ್ಲು 
ಬಾಣಗಳನ್ನು ಹಿಡಿದು ಎದುರಾಳಿಗಳ ಸಂಗಡ ಯುದ್ಧ 
ಮಾಡುತ್ತಿರುವರು, ಇವರ ತೊಡೆಗಳಿಗೆ ಬಾಣಗಳು 
ನೆಟ್ಟಿನೆ. ಇವರ ಎದುರಿಗೆ ಎದುರಾಳಿಗಳು ಬಿಲ್ಲು-ಬಾಣ 
ಹಿಡಿದು ಯುದ್ಧ ಮಾಡುತ್ತಿದ್ದಾರೆ. ಎರಡನೇ ಫಲಕದ 
ಕೆಳಗೆ ಎರಡು ಮೇಳಗಳನ್ನು ತೋರಿಸಲಾಗಿದೆ. ಇದರಲ್ಲಿ 
ಇಬ್ಬರು ಮಡಿದ ಯೋಧರನ್ನು ಅಪ್ಸರೆಯರು ತಲಾ 


18 ಎಸ ಐ. ಐ, ೫೪೫111. ನಂ-೩ 
20 ಅದೇ, ೫೫ ನಂ. ೮ 


ಲ೬ 


ಇಬ್ಬರು ತೋಳಲ್ಲಿ 


ಒಯ್ಯ್ಯುತಿ ರುವರು. 
ಹ 
ಚಿನ್ನೆ ಗಳಿವೆ. 


ಕೈಗಳನ್ನು ಹಾಕಿಕೊಂಡು 
ಇದರ ಮೇಲೆ ಸೂರ್ಯ ಚಂದ್ರರ 


ಸಿಡೆನೊರಿನೆ ಕಲ್ಲೇಶ್ವರ ಗುಡಿ ಹೆತ್ತಿರದಲ್ಲಿ ಬಾದಾಮಿ 
ಚಾಲುಕ್ಯ ವಿಕ್ರಮಾದಿತ್ಯ (ಇಮ್ಮಡಿ)ನ ಕಾಲದ?! 
ಒಂದು ಬೃಹತ್‌ ವೀರಗಲ್ಲಿಜಿ. ಆದರಲ್ಲಿ ಮೂರು 
ಫಲಕಗಳಿದ್ದು, ಕೆಳಗಿನ ಫಲಕದಲ್ಲಿ ಯುದ್ಧ ದೃಶ್ಯ. ಈ 


ದೃಶ್ಯದಲ್ಲಿ ಯುದ್ಧ ಮಾಡುವ ಎರಡು ಗುಂಪಿನ 

ೀದರನು ಮಳಗ ದಂದೆ 
ಛೋಷಸರನ್ನು (ಸುಮಾರಾಗಿ ಮನುಷ್ಯರ) ಕುಚ್ಚು 
ಎತ್ತರದಲ್ಲಿ ಚಿತ್ರಿಸಿರುವುದು ವಿಶೇಷ. ಬಲಗಡೆಯ 


ಗುಂಪಿನಲ್ಲಿ ಮೂವರು ಯೋಧ ರಿದ್ದು ಕೈಗಳಲ್ಲಿ ಖಡ್ಗ 
ಗುರಾಣಿಗಳಿವೆ. ಎರಡನೇಯ ಫಲಕದಲ್ಲಿ ಅಪ್ಸರೆಯರ 
ಜೊತೆಗೆ ಅಲಂಕೃತವಾಗಿರುವ ಎರಡು ದೊಡ್ಡ ಪೂರ್ಣ 
ಕುಂಭಗಳನ್ನು ಬಿಡಿಸಿದೆ. 


ಇದೇ. ಗ್ರಾಮದ ಇನ್ನೊಂದು ೧೦ ನೇಯ 
ಶತಮಾನದ ವೀರಗಲ್ಲು ವಿಶೇಷವಾಗಿದೆ. ಇದರಲ್ಲಿ 
ಮೂರು ಫಲಕಗಳಿದ್ದು ತಲಾ ಒಂದು ಫಲಕದಲ್ಲಿ ಅರ್ಧ 
ಗಂಭಗಳನ್ನು ಚಿತ್ರಿಸಿ ಒಂದೇ ಫಲಕಗಳಲ್ಲಿ ಪ್ರತ್ಯೇಕ 
ಭಾಗಳನ್ನು ನಿಂಗಡಿಸಲಾಗಿದೆ. ಕೆಳಗಿನ ಮೂರನೇಯ 
ಫಲಕದಲ್ಲಿ ಬಲಗಡೆ ಆಕಳುಗಳನ್ನು, ಅವುಗಳ ಎದುರಿಗೆ 
ಅರ್ಥಗಂಬವಿದೆ. ಈ ಕಂಬ ಎಡಭಾಗದಲ್ಲಿ ಇಬ್ಬರು 
ವೀರರು ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿರುನರು, 
ಎಡೆಗಡೆಯ ನೀರನ ಚಿತ್ರ ಒಡೆದಿನೆ. ಎರಡನೇ ಫಲಕದ 
ಮಧ್ಯ ಎರಡು ಅರ್ಥಗಂಬಗಳಿಂದ ಅಲಂಕೃತಗೊಂಡ 
ವಿಮಾನದಲ್ಲಿ ಇಬ್ಬರು ಮಡಿದೆ ವೀರರು ಕುಳಿತಿರುವರು. 
ಮೂರನೇ ಫಲಕದಲ್ಲಿ ಮೂರು ಪ್ರತ್ಯೇಕ ಭಾಗಗಳಿವೆ. 
ಇದರಲ್ಲಿ ಎರಡು ಅರ್ಥೆಗಂಬಗಳಿವೆ. ಬಲಗಡೆಯ ಭಾಗ 
ಒಡೆದಿದೆ. ಮಧ್ಯಭಾಗದಲ್ಲಿ ಲಿಂಗ ಹಾಗೂ ಅದರೆ 
ಎದುರು ಒಬ್ಬ ಯತಿ ಗಂಟಿ ಹಿಡಿದು ನಿಂತಿದ್ದಾನೆ. 
ಅದರ ಎಡಗಡೆ ಭಾಗದಲ್ಲಿ ನಂದಿ ಶಿಲ್ಪವಿದೆ. 


ನಿಡಗುಂದಿಯ ಒಂದು ಆತ್ಮ ಬಲಿ ವೀರಗಲ್ಲಿನಲ್ಲಿ 


ಇತಿಹಾಸ ದರ್ಶನ 


ಎರಡು ಫಲಕಗಳಿದ್ದು ಕೆಳಗಿನ ಫಲಕದಲ್ಲಿ ಒಬ್ಬ ವ್ಯಕ್ತಿ 
ಬಹುಶಃ ಕುಳಿತು ಬಲಗೈಯಲ್ಲಿ ಖಡ್ಗವಿಡಿದು ಹೊಟ್ಟಿಗೆ 
ತಿನಿದುಕೊಳ್ಳುವ ಭಂಗಿಯಲ್ಲಿದ್ದಾನೆ, ಎಡಗೈಯಲ್ಲಿಡಿದ 
ವಸ್ತು ಅಸ್ಪಷ್ಟ. ಮೇಲಿನ ಎರಡನೇ ಫಲಕದಲ್ಲಿ ಒಬ್ಬ 
ವ್ಯಕ್ತಿ ಕುಳಿತಿರುವನು. 


ಮೋಟಳ್ಳಿ, ಹಿರೆಬಿದರಿ. ಗ್ರಾಮಗಳಲ್ಲಿ ಕ್ರಿ. ಶೆ. 
೧೦ನೇ ಶತಮಾನ ಅಂತ್ಯದ ನೀರಗಲ್ಲುಗಳಿದ್ದು ಅವುಗಳ 
ಕೆಳಗಿನ ಭಾಗ ಮಣ್ಣಲ್ಲಿ ಹೂತಿರುವುದರಿಂದ ಹೆಚ್ಚಿನ 
ವಿವರಗಳು ತಿಳಿಯುವುದಿಲ್ಲ. ಮೂರನೇ ಫಲಕದಲ್ಲಿ 
ಲಿಂಗ್ಯ ಅರ್ಚಕ, ಮಡಿದನೀರ, ಸೂರ್ಯ, ಚಂದ್ರ, 
ಆಕಳು-ಕರು ಇವೆ. ಇದರ ಮೇಲೆ ಅಲ್ಪ ನಿಮಾನ 
ಚಿತ್ರವಿದೆ. 


ಈ ಮೇಲಿನ ಶಿಲ್ಪಗಳ ಅಧ್ಯಯನದಿಂದ ನೆಲವು 
ವೈಶಿಷ್ಠ್ಯ ಗಳನ್ನು ಗಮನಿಸಬಹುದು. 


ಇಟಗಿಯ ಗಣೇಶನ ಕೈಯಲ್ಲಿ ದಂತ, ಮತು 
ಕಮಲನಿದ್ದು, ಇತಂಹ ವಿಗ್ರಹ ದಕ್ಷಿಣಭಾರತ ಗಣೇಶ 


ಶಿಲ್ಪಗಳಲ್ಲಿ  ಅಪೂರ್ವದ್ದು. ಇಲ್ಲಿಯ ಮಹಿಷಾಸುರ 
ಮರ್ದಿನಿಯ ಕಿರೀಟಿಮಕುಟಿದಲ್ಲೂ ಕಮಲದ 
ಅಲಂಕಾರ ಹಾಗೂ ಹಳೆರಿತ್ತಿಯ ಮಹಿಷಾಸುರ 
ಮರ್ದಿನಿಯ ಕೈಯಲ್ಲಿಡಿದ ತ್ರಿಶೂಲ ಮತ್ತು 


ಅಸುರನನ್ನು ಗುಡಿಮಲ್ಲಂನ ಶಿನಲಿಂಗದಲ್ಲಿ ತೋರಿಸಿದ 
ಅಸಸ್ಮಾರನಂತೆ ತೋರಿಸಿರುವುದು ವಿಶಿಷ್ಟದ್ದಾಗಿವೆ. 
ಅಬ್ಬಲೂರಿನ ವಿಷ್ಣು ನಿಗ್ರಹ ಆದಿಪೂರ್ವ ಕದಂಬರ 
ದ್ನೆಂಬುದು ಸ್ಪಷ್ಟ್ಯವಾದರೆ ಈ ನಾಡಿನ ವೈಷ್ಣ್ಯವ 
ಧರ್ಮ ಇತಿಹಾಸ ರಚನೆಗೆ ಮಹತ್ವದ ಆಕರ ಆಗುವುದು 


ಮಹಿಷಾಸುರಮರ್ಥಿನಿ ಶಿಲ್ಪಗಳು ಸು. ಕ್ರಿ. ಶೆ ಎಂಟು... 


ಹತ್ತನೇ ಶತಮಾನಕ್ಕೆ ಸೇರಿದವು ಈ ಭಾಗದಲ್ಲಿ 
ಹಲವಾರು ಕಡೆ ದೊರೆತಿರುವುದರಿಂದ. ದೇವೀ 
ಆರಾದನೆಯು ಈ ಕಾಲದಲ್ಲಿ ಖ್ಯಾತಿ ಹೊಂದಿತ್ತೆಂದು 
ತರ್ಕಿಸಬಹುದು. 


ಈ ಅಧ್ಯಯನದಲ್ಲಿ ವೀರಗಲ್ಲುಗಳು ಸುಮಾರು 
ಕ್ರಿ. ಶ. ಎಂಟು-ಹತ್ತನೇ ಶತಮಾನದ ಮಧ್ಯಭಾಗಕ್ಕೆ 
ಸೇರಿದ್ದಾಗಿವೆ. ಇವುಗಳಲ್ಲಿ ಕೆಲವು ಲಕ್ಷಣಗಳನ್ನು 
ಗಮನಿಸಬಹುದು. 


ಇತಿಹಾಸ ದರ್ಶನ 


೧. ಸುಮಾರು ಕ್ರ, ಶ. ಎಂಟು-ಒಂಬತ್ತುನೇ 
ಶತಮಾನೆದ ಹೆಚ್ಚಿನ ಸಂಖ್ಯೆಯ ವೀರಗಲ್ಲುಗಳು 
ಗಾತ್ರದಲ್ಲಿ ಜೆಣಡ್ಡ ವು. ವೀರಗಲ್ಲಿನಲ್ಲಿ ಮೂರು ಪ್ರತ್ಯೇಕ 
ಫೆಲಕಗಳಿರುತ್ತವೆ. ಕೆಳಗಿನ ಮೊದಲನೇ ಫಲಕದಲ್ಲೂ 
ಯುದ್ದ ದೈಶ್ಯ ಜತೆಯಲ್ಲಿ ವಾದ್ಯಮೇಳವಿರುವುದು 
ಗಮನೀಯ (ಅರಳೀಕಟ್ಟೆಯ ವೀರಗಲ್ಲು). ಯುದ್ಧ 
ದೃಶ್ಯದಲ್ಲಿ ಮಡಿದ ವೀರನ ಚಿತ್ರದ ಗಾತ್ರ ದೊಡ್ಡದಿರು 
ತ್ತದೆ. ಎರಡನೇಯ ಫಲಕದಲ್ಲಿ ಮಡಿದ ವೀರನನ್ನು 
ಅಪ್ಸರೆಯರು ಹೆಗಲ ಮೇಲೆ ಅಥವಾ ಕೈಗಳನ್ನು ಹಿಡಿದು 
ಕೊಂಡು ಹಾಗೂ ಅಪ್ಸರೆಯರ ಬದಿಗಳಲ್ಲಿ ಕಲಶ 
ಗಳನ್ನು ಪ್ರತ್ಯೇಕವಾಗಿ ದೊಡ್ಡದಾಗಿ ತೋರಿಸಿರುವುದು 
ನಿಶೇಷ. (ಸಿಡೆನೊರ ವೀರಗಲ್ಲು) ಕ್ರಿ. ಶ. ಒಂಬತ್ತು- 
ಹತ್ತನೇ ಶತಮಾನದ ವೀರಗಲ್ಲುಗಳಲ್ಲಿ ಗೋಗ್ರಹಣ 
ಸನ್ನಿವೇಶದಲ್ಲಿ ವೀರರ ಬದಿಗೆ ಸಾಮಾನ್ಯವಾಗಿ ಆಕಳು 
ಗಳನ್ನು ಚಿತ್ರಿಸಲಾಗಿದೆ. ಮಡಿದ ವೀರನನ್ನು ಒಯ್ಯುವ 
ನೆಲವು ಕುರುಹುಗಳು ಇನ್ನೊಂದು ರೀತಿಯಲ್ಲಿ ಇಂದಿಗೂ 
ಅಲ್ಲಲ್ಲಿ ರೂಢಿಯಲ್ಲಿರುವುದನ್ನು ಕಾಣುತ್ತೇನೆ. 
ಕೆಲವೊಮ್ಮೆ ಈ ದೃಶ್ಯದಲ್ಲಿ ಬದಿಗೆ ನಿಮಾನ ಹಾಗೂ 
ಇದರಲ್ಲಿ ಕೈಗಳನ್ನು ಹೆಗಲ ಮೇಲೆ ಹಾಕಿಕೊಂಡ 
ಅಥವಾ ಕೈಗಳನ್ನು ಹಿಡಿದುಕೊಂಡು ಹಾರುವ ದೃಶ್ಯ 
ವಿರುತ್ತದೆ. ಇನ್ನೊಂದು ಕೈಗಳಲ್ಲಿ ಅಪ್ಸರೆಯರು ಕಲಶ 
ಗಳನ್ನು ಹಿಡಿದಿರುತ್ತಾರೆ. ಅಪ್ಸರೆಯರ ಬದಿಗೆ ಪ್ರತ್ಯೇಕ 
ಕಲಶಗಳನ್ನು ತೋರಿಸಲಾಗಿದೆ. (ಸಿಡೆನೊರ ವೀರಗಲ್ಲು). 


ಗೋಸಾಸಕಂಬಗಳು ಸು. ಕ್ರಿ. ಶ. ಒಂಬತ್ತು 
ಹತ್ತನೇ ಶತಮಾನದ ಮಧ್ಯಭಾಗಕ್ಕೆ ಸೇರಿದ್ದು ಇವುಗಳು 
ಹೆಚ್ಚಾಗಿ ಗುಂಪಾಗಿ ಕಾಣುವುದನ್ನು ಇಲ್ಲಿ ಚರ್ಚಿಸ 
ಲಾಗಿದೆ. ಇವುಗಳಲ್ಲಿ ಕಾಣುವ ನೇಗಿಲ ಚಿತ್ರವನ್ನು 
ಸಮಕಾಲೀನ ಶಾಸನಗಳ ಹಾಗೂ ವೀರಗಲ್ಲುಗಳಲ್ಲೂ 
ಮತ್ತು ಸಾಮಾನ್ಯವಾಗಿ ನೇಗಿಲು ಮತ್ತು ಕಲಶಗಳನ್ನು 
ಈ ಕಾಲದ ಶಾಸನಗಳಲ್ಲಿ ಶುಭ ಸಂಕೇತವನ್ನಾಗಿ 
ಬಳಸಲಾಗಿದೆ. ಇದರಿಂದ ಈ ಗೋಸಾಸ ಕಂಬಗಳು 
ಈಗಾಗಲೇ ಹಲವಾರು ವಿದ್ವಾಂಸರ ಅಭಿನುತದಂತೆ ಈ 
ಚಿನ್ನೆಗಳಿಂದ ಗೋಸಹೆಸ್ಪ್ರ ದಾನವನ್ನು ನಿರೂಪಿಸುತ್ತವೆ 
ಎಂಬುದನ್ನು ಒಪ್ಪಬಹುದಾಗಿದೆ. ಆದರೆ ಒಂದು 


ಸ್ಥಳದಲ್ಲಿ ಈ ಗೋಸಾಸ ಕಂಬಗಳು ಒಂಡೀ ಸಮೂಹ 
ದಲ್ಲಿ ಉದ್ದ ಮತ್ತು ಅಡ್ಡವಾಗಿ ಒಂದು, ಎರಡು, 


೮೩ 


ಮೂರು, ಐದು ಸಾಲುಗಳಲ್ಲಿ ಸುಮಾರು ೩ ರಿಂದ ೪ ಗಳಲ್ಲಿ ಕಾಣಿಸುತ್ತವೆ. ಇದರಿಂದ ದೇವಾಲಯಗಳ 
ಅಡಿ ಅಂತರದಲ್ಲಿ ನಿಲ್ಲಿಸುವ ವೈತಿಷ್ಟ್ಯ್ಯವಿತ್ತೆಂದು ಹೆತ್ತಿರ ಗೋಸಾಸೆ ಕಂಬಗಳನ್ನು ನಿಲ್ಲಿಸುವ ಪದ್ಧತಿ 
ಕಾಣುತ್ತದೆ. ಹಾಗೂ ಇವುಗಳು ಸಮಕಾಲೀನೆ ಇತ್ತೆಂಬ ಅಭಿಪ್ರಾಯ ಮೂಡುತ್ತ & 

ದೇವಾಲಯಗಳ ಹತ್ತಿರ ನಿಲ್ಲಿಸಿರುವುದು ಕೆಲವು ಕಡೆ 


ಶಾಸನಗಳು 


೧) ಚಿಕ್ಕೇರೂರು ಗ್ರಾಮ (ಹಿರೆಳೆರೂರು ತಾಲೂಕ)ಮಾರುತಿ ಮಂದಿರದ ಪೂರ್ವ ದಿಕ್ಕಿನ ಕಾಲುವೆಯಲ್ಲಿ 
ದೊರೆತ ತೃಟಿತ ಶಾಸನ ಕಾಲ ಕ್ರಿ. ಶ. ಸು. ಎಂಟನೇ ಶತ. 


೧ ...ಪರಿಹೆರಾಸನ.... 

೨ ...ಸದ್ದೊಲ್ಲಟಿಕಾನ್ಮದೇವರ.... 
ಜನ್ಮದೊಮೆಕ ಅನ್ನಾ... 

೪ ಷು ಶ್ರಿಮ ಕಾವನಾತಿದಿ ಇದ್ಮೆರಳ.... 
೫ ಪಡೆ ದೋಷ ಮತಿಲಯರಂ.... 

1 05 ಸನಿಸಾಸಿರ್ವ್ಯರುಸೇಸು.... 

೭ ...ಸೇಕ ಇರಳುವ. ತ್ನ್ನ. 

೮ ...ಮನಾದಿ...ನಾ 


ಈ ಶಾಸನದಲ್ಲಿ ಕಾನ್ತ್ರ ದೇವರ ಉಲ್ಲೇಖನಿದೆ. 
೨ ಹಾವೇರಿ ಶಾಲೂಕಿನೆ ದೇವಿ ಹೊಸೂರ ಗ್ರಾಮದ ಮೆಣಸಿನಕಾಯಿ ಪೇಟೆಯಲ್ಲಿ ಗಿರಣಿ ಹತ್ತಿರದ ಒಂದು 
ಗೋಸಾಸ ಕಂಬದ ಮೇಲಿನೆ ಶಾಸನ. ನೇಗಿಲ ಚಿತ್ರ ಶಾಸನ ಮೇಲಿದೆ ಕಾಲ ಕ್ರಿ. ಶ. ೯೦೮ ; 


೧ ಸೆ ಸ್ತಿ [೧] ಶಕನೈಸಕಾಲಾ 
೩ ಶೀತ ಸೆಂವಛ್ಬರಂ ಎನ್ನುನೂರ ಮಂಚ 
೩ ವತ್ತವರನೆಯ ಭಾವಸಂವಛ್ಭರಂ 
೪ ಪ್ರನರ್ತ್ವಿಸೆ ಶ್ರೀಮಾನಿನ್ಸರದೇವಂ ಪ್ರ- 
೫ ಥುವೀರಾಜ್ಯಂಗೆಯ್ಯ ಜೋರಂ ಬನವಾಸಿ ಅ- 
೬ ಆಜು ಸಾಸಿರವಂ... ಹೊಸವುರಸಾಸಿ- 
೭ ರ್ಬರು ರಾಹೊ ಶ್ರೀಮನ್ನ್ನ ಸೆಂವರಕೆನ್ಮಮ್ಮುಂಸುಳಿ 
೮ ಣ್ಣ ಗೋಸಾಸಿಯ ಮೇಯ್ಬೈಯಂಗೆಟನ 
೯ ಒರಿ ಮಹೆಡೇವಯ್ಯನ 
೧೦ ಲಿಖಿತಂ 
ಈ ಶಾಸನದಲ್ಲಿ ಕ್ರಿ. ಶ. ೯೦೮ ರಲ್ಲಿ ರಾಷ್ಟ್ರಕೂಟಿ ಮೇಂಟಿಯನ್ನ್ನು ನಿಲ್ಲಿಸಿದರೆಂದು ಕಾಣುತ್ತದೆ. ಈ 


ಜೊರೆ ಮುಮ್ಮಡಿ ಇಂದ್ರ ಅರಸನ ಆಳ್ವಿಕೆಯ ಕಾಲದಲ್ಲಿ ಶಾಸನವನ್ನು ಮಹದೇವಯ್ಯನೆಂಬವನು ಬರೆದನೆಂದು 
ಜೋರನು ಬನವಾಸಿಯ ಆರು ಸಾವಿರ ನಾಡನ್ನು ಆಳುತ್ತಿ ಉಕ್ತವಾಗಿದೆ.  ಹೊಸವೂರ ಈಗಿನ ಹೆಸರು ದೇವಿ 
ದ್ದನು. (ಈ ಶಾಸನದ ಕೆಳಗೆ ಕಮಲ ಚಿತ್ರವಿದೆ) ಹೊಸೂರೆಂದು ಗುರ್ತಿಸಬಹುದು. 

ಹೊಸವುರೆ ಸಾಸಿರ್ಬ್ಬರು ಸಂತರ ಕನ್ನಮ್ಮನು ಗೋಸಾಸಿ 


೮೪ ಇತಿಹಾಸ ದರ್ಶನ 


೩) ಅದೇ ಊರಿನೆ ಅದೇ ಸ್ಥಳದ ಇನ್ನೊಂದು ಕಂಬ 


ಭಾಗ-೧ 
೧ ಪಣಕೊಟ್ಟು ಕೊಣಿ 
[> 
ಕ ೨ ಇಳನ ಹಿಟೊ 
೩ ನ್ದಲಿ ಯನ 
೪ ್ಮರಿಚೆ ಲೋಕ 
೫ ..ಮೊಲ 
ಭಾಗ ೨ 


wd 


ಶ್ರೀ ಅಕಾಲವರ್ಷ ಪೃಥಿನೀರಾಜ್ಯಂಗೆಯ್ಯಗ 


೨ ಹೆಸಾಸಿವ ರ್ನ್ಟರು ರಾಹೊ ಶಕಕಾಳಾ ತೀತಸಂ 
೩ ದ ಎಣ್ಣಿ ನೂಲ ಮೂವಕ್ತೆರಡನೆಯ ಸಂವ 
೪ ತಿಸಿ ಣೆಕೆಯಮ್ನ... 

9 ಬಿಸಿ ಮೆಲ್ಲಲಾತ 

೬ ಗಂ...ದ ಸುವರ್ಣ ಗೋಸಾನಮೇ 

೭ ಣ್ಚೆ ಪೆಸರು ಸೌಮ್ಯ ಮು... ಲ್ಲಕೆಲ್ಲ 

೮. ರಾಂ ಭಂಗಮ 


ಆ 


ವುಣಿ ಸಾಸಿ ಮಾಡಿದೊ 


ಕೆ 
ಈ ಶಾಸನದಲ್ಲಿ ಕ್ರಿ, ಶ. ೯೧೪ ರಲ್ಲಿ ರಾಷ್ಟ್ರಕೂಟ. ದೊರೆ ಅಕಾಲನರ್ಷನ ಆಳ್ವಿಕೆಯಲ್ಲಿ ಗೋಸಾಸಿಮೇಂಟಿ 
ನಿಲ್ಲಿಸಿದರೆಂದು ಹೇಳಲಾಗಿದೆ. 
೪ ಅದೇ ಸ್ಥಳದಲ್ಲಿ ಮೂರನೆಯ ಶಾಸನ 
ಭಾಗ-೧ 
೧ © ಸ್ವಸ್ತಿ ಶ್ರೀ ಅಮೋಘನರ್ಷ ಸೃತುನೀ- 
೨ ವಲ್ಲಭ ಮಹಾರಾಜಾಧಿರಾಜ 
೩ ಪರಮೇಶ್ವರ ಪರಮಭಟ್ಟಾರಕ.. 
ಲ ಸೃಥುನೀರಾಜ್ಯಂಗೆಯ್ಯು ಸ್ವಸ್ತಿ ಸಮು 
೫ ದಿಗತಸಳ್ಳ ಮಹಾ ಶಬ್ದ ಮಹಾ 
೬ ಸಾಮುನ್ಮಾಧಿಸತಿ ಪುಸಿ. ನಿಸ್ಪ- 
೭ ಸೆರಛಲ್ಲ ಟಿನಿಡಿಸಯ್ಯರದಿ 
ಆ ಪೊಣನ್ಹತಯ್ಯ ಬನವಾಸಿ 
೯ ಸಾಸಿರಮಹಾಚತುರ್ನ್ವರ ಚಳ್ಟದಾಗಂ 
೧೦ ರಗ ಪೊಸವೊರ ಸಾಸಿರ್ಬ್ಬರಾಮು 
೧೧ ..ಲಗಲ ನ ಪಾಲಾನ ಸ್ವರ್ಣ 
$ ೧೨ ಗೋಸಾಸಿಯ ಮೆಚ್ಚಿ 
ಇತಿಹಾಸ ದರ್ಶನ [12] ೮೯ 


ವಿವರ 


ಈ ಶಾಸನ ಎರಡು ಭಾಗದಲ್ಲಿದೆ. ಮೊದಲ ಭಾಗ 
ದಲ್ಲಿ ರಾಷ್ಟ್ರಕೂಟ ದೊರೆ ಅನೋಫಘೆ ವರ್ಷನೆ ಆಳ್ವಿಕೆಯ 
ಕಾಲದಲ್ಲಿ ಮಹಾಸಾಮಾನ್ತೆ, ಸರ ಛಲ್ಲಟಿ, ಇಳಿಸಯ್ಯ 
ವೂಣನ್ಹತಯ್ಯ ಇತ್ಯಾದಿ ಮತ್ತು ಬನವಾಸಿ ಸಾವಿರ 
ನಾಡಿನ ಪೊಸವೂರ ಸಾವಿರ ಮಹಾಜನರು ಸ್ವರ್ಣದಾನ 
ವನ್ನೂ ಹಾಗೂ ಗೋಸಾಸಿ ಮೇಂಟೆಯನ್ನು ನಿಲ್ಲಿಸಿದ 
ರೆಂದು ಉಕ್ತವಾಗಿದೆ. ಪೂಸವೂರ ಅಂದರೆ ಈಗಿನ ದೇನಿ 
ಹೊಸೂರು ಗ್ರಾಮದ ಹೆಸರಾಗಿದೆ. 


೯೦ 


(ಕನ್ನಡ ಸಂಶೋಧನಾ ಸಂಸ್ಥೆಯ ವತಿಯಿಂದ 
ಪ್ರವಾಸ ಮಾಡಲು ನೆರವು ನೀಡಿದ ಕರ್ನಾಟಿಕ ವಿಶ್ವ 
ವಿದ್ಯಾಲಯದ ಕುಲಪತಿಗಳಾದ ರಾಮೇಗೌಡರಿಗೆ, 
ಕುಲಸಚಿವ ಕನಿರಾಮ”, ಡಾ|| ಅ. ಸುಂದರೆ, ಇಟಗಿಯ 
ಡೈವಸ್ಥ ರಿಗೆ, ಹಿರೇಕೆರೂರು ತಾಲೂಕಿನೆ ಮತ್ತಿ ಹಳ್ಳಿಯ 
ಸೋಮೇಶ್ವರ ದೇವಾಲಯದ ಕಮಿಟಿಯನರಿಗೆ 
ಕೃತಜ್ಞತೆಗಳು ಸಲ್ಲುತ್ತವೆ, 


ಇತಿಹಾಸ ದರ್ಶನೆ 


